ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜುಲೈ ೯ , ೨೦೧೫ ( ಆಷಾಢ ೧೮, ಶಕ ವರ್ಷ ೧೯೩೭) 
Bengaluru , Thursday , July 9 , 2015 ( Ashadha 18 , Shaka Varsha 1937 ) 


ಸಂಪುಟ ೧೫೦ 
Volume 150 


ಸಂಚಿಕೆ ೨೮ 
Issue 28 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಸಹಕಾರ ಸಚಿವಾಲಯ 
ವಿಷಯ : 2015 - 16ನೇ ಸಾಲಿಗೆ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯನ್ನು 

ಮುಂದುವರೆಸಲು ಹಾಗೂ ಹೊಸ ಸದಸ್ಯರುಗಳನ್ನು ನೋಂದಾಯಿಸಲು ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ: ಸರ್ಕಾರಿ ಆದೇಶ ಸಂಖ್ಯೆ: ಸಿಒ / 19 /ಸಿಎಲ್ಎಸ್/2014 , ಬೆಂಗಳೂರು ದಿನಾಂಕ:26 -02 -2014 
ಪ್ರಸ್ತಾವನೆ : 

ಓದಲಾದ ಸರ್ಕಾರದ ಆದೇಶದಲ್ಲಿ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯ ಅನ್ವಯ 2014 - 15ನೇ ಸಾಲಿನಲ್ಲಿ 
ನೋಂದಾಯಿಸಿಕೊಂಡ ಸದಸ್ಯರಿಗೆ ಯೋಜನೆಯ ಸವಲತ್ತು ದಿನಾಂಕ: 31.05 . 2015ಕ್ಕೆ ಮುಕ್ತಾಯಗೊಳ್ಳುತ್ತಿರುವುದರಿಂದ, ದಿನಾಂಕ: 01.06.2015ರಿಂದ ಈ 
ಯೋಜನೆಯ ಸವಲತ್ತು ಒದಗಿಸಲು 2015 - 16ನೇ ಸಾಲಿಗೆ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯಡಿ ನೋಂದಣಿ/ ನವೀಕರಣ 
ಮಾರ್ಗಸೂಚಿಗಳೊಂದಿಗೆ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಒ / 80 / ಸಿಎಲ್‌ಎಸ್ / 2015 ಬೆಂಗಳೂರು ದಿನಾಂಕ: 19 - 03 - 2015 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನಲೆಯಲ್ಲಿ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ 2015 - 16ನೇ 
ಸಾಲಿನಲ್ಲಿ ನಗರ ಸಹಕಾರ ಸಂಘದ ಸದಸ್ಯರು ಮತ್ತು ಅವರ ಕುಟುಂಬ ವರ್ಗದವರು ನೋಂದಾಯಿಸಿಕೊಳ್ಳಲು ಅನುವಾಗುವಂತೆ ಈ ಕೆಳಕಂಡ 
ಆದೇಶವನ್ನು ಮಾರ್ಗಸೂಚಿಗಳೊಂದಿಗೆ ಹೊರಡಿಸಿದೆ. 
ಮಾರ್ಗಸೂಚಿಗಳು : 
1. ನಗರ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಯು 2014 - 15ನೇ ಸಾಲಿನಿಂದ ರಾಜ್ಯದ ನಗರ ಸಹಕಾರಿಗಳಿಗೆ ಗುಣಮಟ್ಟದ ಆರೋಗ್ಯ 

ರಕ್ಷಣೆಯನ್ನು ಒದಗಿಸಲು ಸದಸ್ಯರ ವಾರ್ಷಿಕ ವಂತಿಗೆ ಮತ್ತು ಸರ್ಕಾರದ ಅನುದಾನದೊಂದಿಗೆ ಸರ್ಕಾರ ಅನುಷ್ಟಾನಗೊಳಿಸುತ್ತಿರುವ ಶಸ್ತ್ರಚಿಕಿತ್ಸಾ 
ಯೋಜನೆಯಾಗಿದೆ. 
ನಗರ, ಪಟ್ಟಣ ಪ್ರದೇಶ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಕಾರ್ಯನಿರತವಾಗಿರುವ ಸಹಕಾರ ಸಂಘಗಳಲ್ಲಿರುವ ಸದಸ್ಯರ ಮತ್ತು ಅವರ 
ಕುಟುಂಬವರ್ಗದವರಿಗೆ ನಗರ ಸಹಕಾರಿಗಳ ಯಶಸ್ವಿನಿ ಯೋಜನೆಯು ಅನ್ವಯಿಸುತ್ತದೆ. 
ಅವಸಾನಗೊಂಡಿರುವ ಸಹಕಾರ ಸಂಘಗಳು, ನಿಷ್ಟ್ರೀಯವಾದ ಸಹಕಾರ ಸಂಘಗಳ, ನೌಕರರ ಸಹಕಾರ ಸಂಘಗಳ ಸದ್ಯಸರಿಗೆ ಈ 
ಯೋಜನೆಯು ಅನ್ವಯವಾಗುವುದಿಲ್ಲ. 
ಆಯಾ ಜಿಲ್ಲೆಯ ಸಹಕಾರಿ ಸಂಘಗಳ ಉಪನಿಬಂಧಕರು ಈ ಯೋಜನೆಯನ್ನು ಅನುಷ್ಟಾನಗೊಳಿಸುವ ಸಲುವಾಗಿ ನಗರ ಪ್ರದೇಶದ 
ವ್ಯಾಪ್ತಿಯಲ್ಲಿರುವ ಅಂತಹ ಸಹಕಾರ ಸಂಘಗಳ ಯಾದಿಯನ್ನು ತಯಾರಿಸಿ ಅಂತಹ ಸಹಕಾರ ಸಂಘಗಳಿಗೆ ನೋಂದಣಿ ಅರ್ಜಿಫಾರಂಗಳನ್ನು 
ಒದಗಿಸಬೇಕು. ಅಂತಹ ಸಹಕಾರ ಸಂಘಗಳ ಯಾದಿಯನ್ನು ಯಶಸ್ವಿನಿ ಟ್ರಸ್ಟ್‌ಗೆ ಒದಗಿಸಬೇಕು 
ಸಂಗ್ರಹವಾದ ವಂತಿಗೆ ಹಣವನ್ನು ಆಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಲ್ಲಿ ತೆರೆದಿರುವ ನಗರ ಯಶಸ್ವಿನಿ ಖಾತೆಗೆ ಜಮಾ ಮಾಡಬೇಕು. ಈ 
ಕಾರಣಕ್ಕಾಗಿ ಎಲ್ಲಾ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು ತಮ್ಮ ತಮ್ಮ ತಾಲ್ಲೂಕು ಬ್ರಾಂಚುಗಳಲ್ಲಿ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ 
ರಕ್ಷಣಾ ಯೋಜನೆಗಾಗಿ ಪ್ರತ್ಯೇಕ ಖಾತೆ ತೆರೆಯಬೇಕು. ಆಯಾ ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕರು ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕುಗಳೊಡನೆ ವ್ಯವಹರಿಸಿ ನಗರ ಯಶಸ್ವಿನಿ ಯೋಜನೆಗಾಗಿ ಪ್ರತ್ಯೇಕ ಖಾತೆ ತೆರೆಯುವಂತೆ ಕ್ರಮವಹಿಸಬೇಕು. 


(೬೫೩ ) 


೬೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೧ 


6 . 


8. 


9 . 


10 . 


11 . 


ಆಯಾ ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕರು ತಮ್ಮ ವ್ಯಾಪ್ತಿಯಲ್ಲಿರುವ ನಗರ ಸಹಕಾರ ಸಂಘಗಳ ಯಾದಿಯನ್ನು ತಯಾರಿಸಿದ 
ನಂತರ, ಯಾದಿಯಲ್ಲಿರುವ ಸಹಕಾರ ಸಂಘಗಳ ಅನುಷ್ಠಾನದ ಪೂರ್ವಭಾವಿ ಸಭೆಗಳನ್ನು ಕರೆದು ಅರ್ಜಿಫಾರಂ ತೆಗೆದುಕೊಳ್ಳುವ ಬಗ್ಗೆ , 
ನೋಂದಣಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತರಬೇತಿ ನೀಡಬೇಕು. ಆಯಾ ನಗರ ಸಹಕಾರ ಸಂಘಗಳಲ್ಲಿರುವ ಸದಸ್ಯರ ಸಂಖ್ಯೆಯ 
ಆಧಾರದ ಮೇಲೆ ಗುರಿ ನಿಗಧಿಪಡಿಸಬೇಕು. 2015 - 16ನೇ ಸಾಲಿಗೆ ಕನಿಷ್ಟ 20 ಲಕ್ಷ ಸದಸ್ಯರ ಗುರಿ ನಿಗಧಿಗೊಳಿಸಿದೆ. 
ಸಹಕಾರ ಸಂಘಗಳ ಯಾದಿ ತಯಾರಿಸುವಾಗ, ಪಟ್ಟಣ ಸಹಕಾರ ಬ್ಯಾಂಕುಗಳು, ಸೌಹಾರ್ದ ಸಹಕಾರಿಗಳು, ಮತ್ತು ನೌಕರರೇತರ ಸಹಕಾರ 
ಸಂಘಗಳಲ್ಲದೆ, ವಕೀಲರ ಸಹಕಾರ ಸಂಘಗಳು, ಪತ್ರಕರ್ತರ ಸಹಕಾರ ಸಂಘಗಳು , ಮಂಗಳಮುಖಿಯರ ಸಹಕಾರ ಸಂಘಗಳು, ಮಹಿಳಾ 
ಸಹಕಾರ ಸಂಘಗಳು , ಲೈಂಗಿಕ ಕಾರ್ಯಕರ್ತೆಯರ ಸಹಕಾರ ಸಂಘಗಳು , ಆಟೋಚಾಲಕರ ಸಹಕಾರ ಸಂಘಗಳು, ವಾಹನ ಚಾಲಕರ ಸಹಕಾರ 
ಸಂಘಗಳು , ಕಟ್ಟಡ ನಿರ್ಮಾಣ ಕೆಲಸಗಾರರ ಸಹಕಾರ ಸಂಘಗಳು, ಹೋಟೆಲ್ ಕೆಲಸಗಾರರ ಸಹಕಾರ ಸಂಘಗಳು, ಪಟ್ಟಣಗಳಲ್ಲಿರುವ ಪರಿಶಿಷ್ಟ 
ಜಾತಿ / ಪರಿಶಿಷ್ಟ ವರ್ಗದ ಸಹಕಾರ ಸಂಘಗಳನ್ನು ಕೈಬಿಡದೆ ಗುರುತಿಸಿ ಅಂತಹ ಸಹಕಾರ ಸಂಘಗಳನ್ನು ಪಟ್ಟಿ ಮಾಡಿ ಅಂತಹ ಸಹಕಾರ 
ಸಂಘಗಳಿಂದಲೂ ನಗರ ಯಶಸ್ವಿನಿ ಯೋಜನೆಗೆ ಸದಸ್ಯರನ್ನಾಗಿ ಮಾಡಲು ಕ್ರಮ ವಹಿಸಬೇಕು. 
ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳ ವತಿಯಿಂದ ಸಂಘಟಿಸಲ್ಪಟ್ಟಿರುವ ಎಲ್ಲಾ ನಗರ ಪ್ರದೇಶದಲ್ಲಿರುವ ಸ್ವ - ಸಹಾಯ ಗುಂಪುಗಳ ಸದಸ್ಯರು 
ಮತ್ತು ಅವರ ಕುಟುಂಬ ವರ್ಗದವರೂ ಸಹ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳಲು 
ಅರ್ಹರಿರುತ್ತಾರೆ, ಆದರೆ ಅಂತಹ ಸ್ವಸಹಾಯ ಗುಂಪುಗಳ ರಚನೆಯಾಗಿ 3 ತಿಂಗಳು ಗತಿಸಿರಬೇಕು. 
ಮೇಲೆ ಹೇಳಲಾದ ಸಹಕಾರ ಸಂಘದ ಸದಸ್ಯರು ತಾವು ಮತ್ತು ತಮ್ಮ ಕುಟುಂಬದ ಎಲ್ಲಾ ಸದಸ್ಯರನ್ನು 2015 -16ನೇ ಸಾಲಿನಲ್ಲಿ ನಿಗಧಿತ 
ವಂತಿಗೆಯನ್ನು ಪಾವತಿ ಮಾಡುವ ಮೂಲಕ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯ ಸದಸ್ಯರಾಗಬಹುದು. 
ಈ ಹಿಂದಿನ ಪದ್ಧತಿಯಂತೆ ಪಟ್ಟಣ ಸಹಕಾರ ಬ್ಯಾಂಕುಗಳು, ಪಹಣಿಯ ಆಧಾರದ ಮೇಲೆ ನಗರವಾಸಿಗಳಿಗೆ ಗ್ರಾಮೀಣ ಯಶಸ್ವಿನಿ 
ಯೋಜನೆಯಡಿ ನೋಂದಾಯಿಸುವುದನ್ನು ನಿಲ್ಲಿಸಲಾಗಿದೆ. 
ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯ ಸೌಲಭ್ಯ ಪಡೆಯಲು ಒಬ್ಬ ವ್ಯಕ್ತಿಯು ನಗರ ವ್ಯಾಪ್ತಿಯ ಒಂದು ಸಹಕಾರ 
ಸಂಘದ ಸದಸ್ಯನಾಗಿರಬೇಕು. ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಅಡಿ ಅಥವಾ ಕರ್ನಾಟಕ ಸೌಹಾರ್ದ ಸಹಕಾರಿ 
ಅಧಿನಿಯಮ 1997ರ ಅಡಿ ಅಥವಾ ಬಹು ರಾಜ್ಯ ಸಹಕಾರ ಸಂಘಗಳ ಅಧಿನಿಯಮ 2007ರ ಅಡಿ ನೋಂದಾಯಿಸಿದ ಹಾಗೂ ಮೇಲೆ 
ಸೂಚಿಸಿರುವ ಯಾವುದೇ ಒಂದು ಸಹಕಾರ ಸಂಘದಲ್ಲಿ ಸದಸ್ಯತ್ವ ಪಡೆದು ಈ ಯೋಜನೆಯಡಿ ನೋಂದಣಿಯಾಗುವ ದಿನಾಂಕಕ್ಕೆ ಕನಿಷ್ಠ 3 
ತಿಂಗಳಾಗಿರಬೇಕು ಅಥವಾ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳ ವತಿಯಿಂದ ಸಂಘಟಿಸಲ್ಪಟ್ಟಿರುವ ನಗರ ಪ್ರದೇಶದಲ್ಲಿನ ಸ್ವ - ಸಹಾಯ 
ಗುಂಪುಗಳ ಸದಸ್ಯರು ಮತ್ತು ಅವರ ಕುಟುಂಬ ವರ್ಗದವರು ಅಂತಹ ಸ್ವ - ಸಹಾಯ ಗುಂಪುಗಳನ್ನು ಸ್ಥಾಪಿಸಿ 3 ತಿಂಗಳಾಗಿರಬೇಕು 
ಅವಿಭಕ್ತ ಕುಟುಂಬದ ಯಾವುದೇ ಒಬ್ಬ ಸದಸ್ಯನು/ಸದಸ್ಯಳು ಮೇಲೆ ತಿಳಿಸಿರುವ ಅರ್ಹ ಸಹಕಾರ ಸಂಘದ ಸದಸ್ಯರಾಗಿ ಯಶಸ್ವಿನಿ 
ಯೋಜನೆಯಡಿ ನೋಂದಾಯಿಸುವ ದಿನಾಂಕಕ್ಕೆ 3 ತಿಂಗಳು ಕಳೆದಿರಬೇಕು ಸ್ವ -ಸಹಾಯ ಗುಂಪಿನ ಸದಸ್ಯರಾದರೆ ಅಂತಹ ಸ್ವ - ಸಹಾಯ 
ಗುಂಪನ್ನು ಸ್ಥಾಪಿಸಿ 3 ತಿಂಗಳು ಕಳೆದಿರಬೇಕು, ಆ ಕುಟುಂಬದ ಪ್ರತಿಯೊಬ್ಬ ಸದಸ್ಯನೂ ನಿಗಧಿತ ಅವಧಿಯಲ್ಲಿ ವಾರ್ಷಿಕ ವಂತಿಗೆ ಸಲ್ಲಿಸುವ 
ಮೂಲಕ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯ ಸೌಲಭ್ಯ ಪಡೆಯಬಹುದು. ಅವಿಭಕ್ತ ಕುಟುಂಬ ಅಂದರೆ ತಂದೆ, 
ತಾಯಿ , ಗಂಡು ಮಕ್ಕಳು /ಮದುವೆಯಾಗದ ಹೆಣ್ಣು ಮಕ್ಕಳು, ಸೊಸೆ, ಮೊಮ್ಮಕ್ಕಳೂ ಸೇರಿ ಎಂದು ಅರ್ಥೈಯಿಸುವುದು. 
ಮದುವೆಯಾಗಿರುವ ಹೆಣ್ಣು ಮಗಳು ಹಾಗೂ ಅವಳ ಮಕ್ಕಳು ತಂದೆ/ತಾಯಿ / ಅಣ್ಣ/ತಮ್ಮ ಇವರ ಕುಟುಂಬದಲ್ಲಿಯೇ ಅಂದರೆ ಪ್ರಧಾನ 
ಅರ್ಜಿದಾರರ ಕುಟುಂಬದಲ್ಲಿ ವಾಸವಾಗಿದ್ದರೆ, ಅವರ ಪಾಲಿನ ವಂತಿಗೆ ಹಣ ಪಾವತಿಸಿದರೆ ನವೀಕರಣ / ನೋಂದಣಿಗೆ ಹಾಗೂ ಯೋಜನೆಯ 
ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ. ಆದಾಗ್ಯೂ , 2015 - 16ನೇ ಸಾಲಿನ ಯೋಜನೆಯ ಅವಧಿಯಲ್ಲಿ ಮದುವೆಯಾದ ಹೆಣ್ಣು ಮಗಳು 
ತಂದೆ/ತಾಯಿ / ಅಣ್ಣ/ ತಮ್ಮ ಇವರ ಜೊತೆ ವಾಸವಾಗಿರದೆ ಸಂಘದ ಕಾರ್ಯವ್ಯಾಪ್ತಿಯ ಹೊರಗೆ ವಾಸವಿದ್ದರೆ ಅಂತಹ ಸಂದರ್ಭದಲ್ಲಿ ಮೇಲೆ 
ವಿವರಿಸಿದಂತೆ ಅವಿಭಕ್ತ ಕುಟುಂಬದ ಸದಸ್ಯೆಯಾಗಿರದೇ ಇರುವುದರಿಂದ ಈ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಅರ್ಹರಾಗುವುದಿಲ್ಲ. 
ಆದರೆ , ಅವಳೇ ಸಹಕಾರ ಸಂಘದ ಸದಸ್ಯೆಯಾಗಿ 3 ತಿಂಗಳು ಕಳೆದಿದ್ದಲ್ಲಿ, ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯ 
ಸೌಲಭ್ಯ ಪಡೆಯಬಹುದಾಗಿದೆ. ಹಾಗೂ ಮೇಲೆ ತಿಳಿಸಿರುವ ಈ ನಿರ್ಬಂಧ ಅಂಥವಳಿಗೆ ಅನ್ವಯಿಸುವುದಿಲ್ಲ. ಮದುವೆಯಾಗಿ ಗಂಡನ 
ಮನೆಯಲ್ಲಿ ವಾಸ ಮಾಡುತ್ತಿರುವ ಹಾಗೂ ಪ್ರಧಾನ ಅರ್ಜಿದಾರರ ಜೊತೆಯಲ್ಲಿ ವಾಸ ಮಾಡದೇ ಇರುವ ಹೆಣ್ಣು ಮಕ್ಕಳಿಂದ ಸಹಕಾರ 
ಸಂಘಗಳು ವಂತಿಗೆಯನ್ನು ಸ್ವೀಕರಿಸತಕ್ಕದಲ್ಲ. 
2015 - 16 ನೇ ಸಾಲಿನಲ್ಲಿ ಮದುವೆಯಾಗದ ಹೆಣ್ಣುಮಕ್ಕಳಿಗೆ ಪ್ರಧಾನ ಅರ್ಜಿದಾರರು ವಂತಿಗೆ ಪಾವತಿಸಿದ್ದು, ಅನಂತರ ಮದುವೆಯಾಗಿದ್ದಲ್ಲಿ 
ಅಂತಹ ಮದುವೆಯಾದ ಹೆಣ್ಣು ಮಕ್ಕಳು ಪ್ರಸಕ್ತ ಸಾಲಿನಲ್ಲಿ 31 - 5 - 2016ರವರೆಗೆ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ 
ಯೋಜನೆಯಡಿಯಲ್ಲಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. 
2015 -16 ನೇ ಸಾಲಿಗೆ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯಡಿ ವಾರ್ಷಿಕ ವಂತಿಗೆಯನ್ನು ಪ್ರತಿಯೊಬ್ಬರಿಗೆ 
ರೂ . 710/ - ಕ್ಕೆ ನಿಗಧಿಗೊಳಿಸಲಾಗಿದೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಉದ್ದೇಶಿಸುವ ಪ್ರತಿಯೊಬ್ಬರು ರೂ .710 /- ರಂತೆ ಪ್ರಧಾನ 
ಅರ್ಜಿದಾರರು ಮತ್ತು ಅವರ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೆ ಕಡ್ಡಾಯವಾಗಿ ಪಾವತಿ ಮಾಡಬೇಕು. ಈ ಪೈಕಿ ರೂ .10/- ನ್ನು ಸಂಘದ 
ಸಾದಿಲ್ವಾರು ವೆಚ್ಚಕ್ಕೆ ಮತ್ತು ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸಲು ಶ್ರಮಿಸಿದವರಿಗೆ ಪ್ರೋತ್ಸಾಹ ಧನವಾಗಿ ಸಹಕಾರ ಸಂಘ/ ಸಂಸ್ಥೆಯು 
ಇಟ್ಟುಕೊಂಡು, ಉಳಿದ ರೂ .700/ - ಗಳನ್ನು ಹಣ ಸ್ವೀಕರಿಸಿದ 15 ದಿನಗಳೊಳಗಾಗಿ ಸಂಬಂಧಿಸಿದ ಜಿಲ್ಲಾ ಸಹಕಾರ ಬ್ಯಾಂಕುಗಳಲ್ಲಿ ಯಶಸ್ವಿನಿ 


12 . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


೬೫೫ 


20 , 


ಟ್ರಸ್ಟ್ ಹೊಂದಿರುವ ನಗರ ಯಶಸ್ವಿನಿ ಖಾತೆಗೆ ಜಮಾ ಮಾಡತಕ್ಕದ್ದು / ವರ್ಗಾಯಿಸತಕ್ಕದ್ದು . ವಿಳಂಬವಾದಲ್ಲಿ ಆ ಹಣವನ್ನು ಇಟ್ಟುಕೊಂಡ 
ಸಹಕಾರ ಸಂಘ/ಸಂಸ್ಥೆಯವರು ಬ್ಯಾಂಕಿನ ನಿಯಮಗಳ ಪ್ರಕಾರ ವಿಳಂಬದ ಅವಧಿಗೆ ಬಡ್ಡಿ ಪಾವತಿ ಮಾಡಲು ಬದ್ದರಾಗುತ್ತಾರೆ. ಪರಿಶಿಷ್ಟ ಜಾತಿ 
/ ಪರಿಶಿಷ್ಟ ಪಂಗಡದ ಸದಸ್ಯರು ರೂ . 510/ - ಮಾತ್ರ ಪಾವತಿಸಬೇಕು ಉಳಿದ ರೂ . 200/ - ಗಳನ್ನು ಸರ್ಕಾರದಿಂದ ಸಹಾಯಧನವಾಗಿ 

ಪಾವತಿಸಲಾಗುವುದು. 
16 . ಒಂದೇ ಕುಟುಂಬದ ಐವರು ಅಥವಾ ಅದಕ್ಕಿಂತ ಹೆಚ್ಚಿಗೆ ಕುಟುಂಬ ಸದಸ್ಯರನ್ನು ಯಶಸ್ವಿನಿ ಸದಸ್ಯರನ್ನಾಗಿ ನೋಂದಾಯಿಸಿದಲ್ಲಿ/ ನವೀಕರಿಸಿದಲ್ಲಿ 

ಅವರು ಪಾವತಿಸಬೇಕಾದ ವಂತಿಗೆ ಹಣದಲ್ಲಿ ಅಂದರೆ ಪ್ರತಿ ಸದಸ್ಯರಿಗೆ ರೂ .700 /- ರಲ್ಲಿ ಶೇ .15 ರಿಯಾಯಿತಿ ಪಡೆಯಲು ಅರ್ಹರಿರುತ್ತಾರೆ 
ಹಾಗೂ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಸದಸ್ಯರಿಗೆ ರೂ . 500/- ರಲ್ಲಿ ಶೇ .15 ರಿಯಾಯಿತಿ ಪಡೆಯಲು ಅರ್ಹರಿರುತ್ತಾರೆ. 
ಯಶಸ್ವಿನಿ ಸದಸ್ಯರಾಗಲು ವಯೋಮಿತಿಯ ನಿರ್ಬಂಧವನ್ನು ತೆಗೆದುಹಾಕಲಾಗಿದೆ. 
ನವಜಾತ ಶಿಶುವಿನ ತಾಯಿಯ ಹೆಸರು ಯಶಸ್ವಿನಿ ಕಾರ್ಡ್‌ನಲ್ಲಿದ್ದರೆ 30 ದಿನಗಳವರೆಗೆ ತಾಯಿ ಹೆಸರು ಇರುವ ಯಶಸ್ವಿನಿ ಕಾರ್ಡಿನ ಆಧಾರದ 

ಯೋಜನೆಯಡಿಯಲ್ಲಿ ಬರುವ ಸೌಲಭ್ಯವನ್ನು ಪಡೆಯಬಹುದು. 30 ದಿನಗಳ ನಂತರದಲ್ಲಿ ಮಗುವಿನ ಹೆಸರಿನೊಂದಿಗೆ ಆ 
ವರ್ಷದಲ್ಲಿ ಯಾವ ಸಂದರ್ಭದಲ್ಲಿಯೂ ನೋಂದಾಯಿಸಿಕೊಂಡು ಯೋಜನೆಯ ಸವಲತ್ತು ಪಡೆಯಬಹುದು. 
ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯು ಸದಸ್ಯರ ವಂತಿಗೆ ಮತ್ತು ಸರ್ಕಾರದ ಅನುದಾನದಿಂದ 
ಅನುಷ್ಟಾನಗೊಳಿಸುತ್ತಿರುವ ಯೋಜನೆಯಾಗಿದ್ದು, ಯೋಜನೆಯ ಸಬಲತೆಯ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸದಸ್ಯರುಗಳನ್ನು 
ನೋಂದಾಯಿಸಲು ಪ್ರಯತ್ನಿಸುವುದು ಅವಶ್ಯವಾಗಿದೆ . ನಗರ ಪ್ರದೇಶದ ಸಹಕಾರ ಸಂಘಗಳ ಸದಸ್ಯರ ಸಂಖ್ಯೆಯೇ ಸುಮಾರು 75 ಲಕ್ಷ 
ಇರುವುದರಿಂದ ಮತ್ತು ನಗರ ಪ್ರದೇಶದ ಸ್ವಸಹಾಯ ಗುಂಪುಗಳ ಸದಸ್ಯರ ಸಂಖ್ಯೆಯನ್ನು ಗಮನಿಸಿದಾಗ ಯೋಜನೆಗೆ ಒಳಪಡಿಸಬಹುದಾದವರ 
ಸಂಖ್ಯೆ ಹೆಚ್ಚಿಗೆ ಇರುತ್ತದೆ. ಆದ್ದರಿಂದ, 2015 - 16ನೇ ಸಾಲಿನಲ್ಲಿ ಕನಿಷ್ಠ 20.00 ಲಕ್ಷ ಸದಸ್ಯರುಗಳನ್ನು ನೋಂದಾಯಿಸುವ ಗುರಿ 
ನಿಗಧಿಪಡಿಸಲಾಗಿದೆ. ಪ್ರತಿ ಜಿಲ್ಲೆಯ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟು ಸಹಕಾರ ಸಂಘಗಳ ನಿಬಂಧಕರು ಪ್ರತಿ ಜಿಲ್ಲೆಗೆ ಪ್ರತ್ಯೇಕ ಗುರಿ 
ನಿಗಧಿಗೊಳಿಸುವಂತೆ ಸೂಚಿಸಲಾಗಿದೆ. 
2014 - 15ನೇ ಸಾಲಿನಲ್ಲಿ 1.38 ಲಕ್ಷ ಸದಸ್ಯರನ್ನಾಗಿ ನೋಂದಾಯಿಸಿದ್ದು ಅವರೆಲ್ಲರೂ 2015 - 16ನೇ ಸಾಲಿಗೆ ಯಶಸ್ವಿನಿ ನವೀಕರಿಸುವಂತೆ 
ನೋಡಿಕೊಳ್ಳತಕ್ಕದ್ದು ಮತ್ತು ಒಟ್ಟು ನೋಂದಣಿಯಲ್ಲಿ ಗಣನೀಯ ಸಾಧನೆ ಮಾಡಿ 20 .00 ಲಕ್ಷ ಸದಸ್ಯರುಗಳನ್ನು ಯಶಸ್ವಿನಿ ನಗರ ಸಹಕಾರಿಗಳ 

ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ ನೋಂದಾಯಿಸಬೇಕು. 
21. 2015 - 16ನೇ ಸಾಲಿಗೆ ನಗರ ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸುವ ಕಾರ್ಯಕ್ರಮವನ್ನು ಈ ಕೆಳಗಿನಂತೆ ನಿಗಧಿಗೊಳಿಸಲಾಗಿದೆ. 

ಅ) ಯಶಸ್ವಿನಿ ಸದಸ್ಯರ ನೋಂದಣಿ / ನವೀಕರಣ ಪ್ರಾರಂಭದ ದಿನಾಂಕ: 20.03. 2015. 
ಆ) ಯಶಸ್ವಿನಿ ಸದಸ್ಯರ ನೋಂದಣಿ / ನವೀಕರಣ ಕೊನೆಯ ದಿನಾಂಕ : 31.05.2015 . 
2015 -16ನೇ ಸಾಲಿನಲ್ಲಿ ಯಶಸ್ವಿನಿ ಸದಸ್ಯರುಗಳನ್ನು ಹೊಸದಾಗಿ ನೋಂದಾಯಿಸಲು 2014 -15ನೇ ಸಾಲಿನಲ್ಲಿ ಯಶಸ್ವಿನಿ ನಗರ ಸಹಕಾರಿಗಳ 
ಆರೋಗ್ಯ ರಕ್ಷಣಾ ಯೋಜನೆಗಾಗಿ ಸರಬರಾಜು ಮಾಡಿರುವ ಹೊಸ ನೋಂದಣಿ ಫಾರಂಗಳನ್ನು ಮಾತ್ರ ಉಪಯೋಗಿಸಬೇಕು ಮತ್ತು ಗುರುತಿನ 
ಚೀಟಿ ಒದಗಿಸಬೇಕು. ಬೇರೆ ಯಾವುದೇ ವರ್ಷಗಳಲ್ಲಿ ನೀಡಿರುವ ಫಾರಂಗಳನ್ನು ಉಪಯೋಗಿಸತಕ್ಕದ್ದಲ್ಲ. 
ಸಹಕಾರ ಸಂಘಗಳಿಗೆ ಫಾರಂ ಪೂರೈಸುವಾಗ ಪುಸ್ತಕದ ಸಂಖ್ಯೆ ಮತ್ತು ಯುನಿಕ್ ಐ. ಡಿ ಸಂಖ್ಯೆಯನ್ನು ನಮೂದಿಸಿ ಕಾರ್ಯದರ್ಶಿಯಿಂದ 
ಸ್ವೀಕೃತಿ ಪಡೆದುಕೊಳ್ಳಬೇಕು. ಈ ಬಗ್ಗೆ ಪರಿಶೀಲನೆಗಾಗಿ ಪ್ರತ್ಯೇಕ ಪುಸ್ತಕದಲ್ಲಿ ಬರೆದಿಟ್ಟಿರಬೇಕು. ನವೀಕರಣಕ್ಕಾಗಿ ವೆಬ್‌ಸೈಟ್‌ನಲ್ಲಿರುವ ಫಾರಂನ್ನು 
ಉಪಯೋಗಿಸಬೇಕು. ನವೀಕರಿಸಿದವರಿಗೆ ಹೊಸದಾಗಿ ಐಡಿಕಾರ್ಡ್ ಕೊಡತಕ್ಕದಲ್ಲ, ಅವರಿಗೆ ಹಣಪಾವಿತಿಸಿದ್ದಕ್ಕೆ ರಶೀತಿ ಕೊಟ್ಟು, ರಶೀತಿಯಲ್ಲಿ 
ಈಗಾಗಲೇ ಕೊಟ್ಟಿರುವ ಕಾರ್ಡ್ನ ಯುನಿಕ್ ಐಡಿ ನಂಬರನ್ನು ನಮೂದಿಸಬೇಕು. ಸಹಕಾರ ಸಂಘಗಳ ಕಾರ್ಯದರ್ಶಿಗಳು ನವೀಕರಣಕ್ಕಾಗಿ 
ಭರ್ತಿ ಮಾಡಿದ ಮತ್ತು ಹೊಸದಾಗಿ ನೋಂದಾಯಿಸಲು ಭರ್ತಿ ಮಾಡಿದ ಫಾರಂಗಳ ಕಛೇರಿ ಪ್ರತಿಯನ್ನು ಡಾಟಾ ಎಂಟ್ರಿಗೆ ಕಳುಹಿಸಬೇಕು. 
ಅರ್ಹ ಸಹಕಾರ ಸಂಘಗಳು ಸದಸ್ಯರುಗಳಿಂದ ನಿಗದಿತ ವಾರ್ಷಿಕ ವಂತಿಗೆ ಹಣ ಪಡೆದು ಸಂಘದ ಹಣ ಸ್ವೀಕೃತಿ ರಶೀದಿಯನ್ನು ಕೊಡಬೇಕು. 
ಫಾರಂನಲ್ಲಿ ಸದಸ್ಯರನ್ನು ನೋಂದಾಯಿಸಿದ ದಿನಾಂಕವನ್ನು ತಪ್ಪದೆ ನಮೂದಿಸಬೇಕು. ನೋಂದಣಿ ಫಾರಂನ ಕೆಳಭಾಗವನ್ನು ಸದಸ್ಯರಿಗೆ 
ಕೊಡಬೇಕು. ಮೇಲ್ಬಾಗವನ್ನು ಡಾಟಾ ಎಂಟ್ರಿ ಮಾಡಲು ಸಂಬಂಧಿಸಿದ ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ಪ್ರತಿ ತಿಂಗಳ 
ಕೊನೆಯಲ್ಲಿ ಸಂಗ್ರಹಿಸಿದ ವಂತಿಗೆಯ ಹಣವನ್ನು ಬ್ಯಾಂಕಿಗೆ ಜಮೆ ಮಾಡಿ ರಶೀದಿಯೊಂದಿಗೆ ಕಳುಹಿಸಬೇಕು ಮತ್ತು ಆಗಿಂದಾಗ್ಗೆ ಡಾಟಾ ಎಂಟ್ರಿ 
ಮಾಡಲು ಅನುಕೂಲವಾಗುವಂತೆ ಪ್ರತಿತಿಂಗಳ ಕೊನೆಯಲ್ಲಿ ಹೊಸ ನೋಂದಣಿ ಅರ್ಜಿ / ನವೀಕರಣದ ವಿವರಗಳನ್ನು ಅಂದರೆ ಹೊಸ 
ಅರ್ಜಿಗಳಲ್ಲಿ ಸದಸ್ಯರುಗಳ ಪೋಟೋ ಅಂಟಿಸಿ, ಎಲ್ಲಾ ವಿವರಗಳೊಂದಿಗೆ ಹೊಸದಾಗಿ ನೋಂದಾಯಿಸಿದ ಮತ್ತು ನವೀಕರಣವಾದ 

ಸದಸ್ಯರುಗಳ ತಃಖ್ಯೆಯೊಂದಿಗೆ ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿಗೆ ನೀಡಿ ಸ್ವೀಕೃತಿ ಪಡೆಯಬೇಕು. 
24 . ಈ ಹಿಂದೆ ಯಶಸ್ವಿನಿ ಸದಸ್ಯರಿಗೆ ಕೊಡಲಾಗುತ್ತಿದ್ದ ಗುರುತಿನ ಚೀಟಿ ಮತ್ತು ರಶೀದಿಯ ಹಿಂಭಾಗದಲ್ಲಿ ನೋಂದಾಯಿಸಿದ ಪೋಟೋ 

ಅಂಟಿಸುವ ಪದ್ಧತಿ ಇರಲಿಲ್ಲ. ವೆಬ್‌ಸೈಟ್‌ನಲ್ಲಿ ಸದಸ್ಯರ ಪೋಟೋ ಸಹಿತ ಮಾಹಿತಿಯನ್ನು ಅಳವಡಿಸುವವರೆಗೆ ನೆಟ್ ವರ್ಕ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ 
ಪಡೆಯಲು ಸ್ವಘೋಷಣಾ ಪತ್ರಕ್ಕಾಗಿ ಸಹಕಾರ ಸಂಘಗಳಿಗೆ ಭೇಟಿ ನೀಡಬೇಕಾಗುತ್ತಿತ್ತು. ಈ ತೊಂದರೆಯನ್ನು ತಪ್ಪಿಸಲು ಈ ಕೆಳಕಂಡ 
ಬದಲಾವಣೆಯನ್ನು ಮಾಡಲಾಗಿದೆ. 
ಅ. 2015 - 16ನೇ ಸಾಲಿನಲ್ಲಿ ಹೊಸದಾಗಿ ನೋಂದಾಯಿಸುವವರಿಗೆ ಹೊಸ ಕಾರ್ಡುಗಳನ್ನು ಕೊಡಲಾಗುವುದು. ಪ್ರಧಾನ ಅರ್ಜಿದಾರರು ಮತ್ತು 

ಅವರ ಕುಟುಂಬದ ಸದಸ್ಯರ ಎರಡು ಭಾವಚಿತ್ರಗಳನ್ನು ತಂದು ಕಛೇರಿ ಪ್ರತಿ ಮತ್ತು ಸದಸ್ಯರ ಪ್ರತಿಯ ಹಿಂಭಾಗದಲ್ಲಿ ಅರ್ಜಿ 
ಫಾರಂನಲ್ಲಿ ಕ್ರಮ ಸಂಖ್ಯೆ ಅನುಗುಣವಾಗಿ ಪೋಟೋಗಳನ್ನು ಅಂಟಿಸಿ ಭಾವಚಿತ್ರದ ಕೆಳಗೆ ಅವರ ಹೆಸರನ್ನು ಬರೆಯಬೇಕು. 


22 . 


23 . 


೬೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೧ 


28 . 


29. 


25 . 2015 -16ನೇ ಸಾಲಿನಲ್ಲಿ ಹೊಸದಾಗಿ ನೋಂದಣಿ/ ನವೀಕರಣಗೊಂಡ/ಸೇರ್ಪಡೆಯಾದ ಸದಸ್ಯರುಗಳಿಗೆ ಸಂಘವು ವಾರ್ಷಿಕ ವಂತಿಗೆ ಹಣ 

ಪಡೆದು ನೀಡಿರುವ ಸ್ವೀಕೃತಿ ರಶೀದಿಯನ್ನು ಮತ್ತು ಹೊಸ ನೋಂದಣಿ ಫಾರಂನ ಸದಸ್ಯರುಗಳ ಪ್ರತಿಯನ್ನು ಸದಸ್ಯರು 2015 -16ನೇ ಸಾಲಿನ 
ಅಂತ್ಯದವರೆಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಮತ್ತು ಯೋಜನೆಯ ಸೌಲಭ್ಯವನ್ನು ಪಡೆಯುವ ಸಂದರ್ಭದಲ್ಲಿ ರಶೀದಿಯನ್ನು ಟ್ರಸ್ಟ್‌ನಿಂದ 

ಅಂಗೀಕರಿಸಲ್ಪಟ್ಟ ಆಸ್ಪತ್ರೆಗಳಿಗೆ ಕಡ್ಡಾಯವಾಗಿ ಹಾಜರುಪಡಿಸಬೇಕು ಎಂಬ ತಿಳಿವಳಿಕೆಯನ್ನು ಸಂಘವುನೀಡತಕ್ಕದ್ದು . 
26. ನಗರ ಸಹಕಾರ ಸಂಘಗಳು ಅವರ ಸದಸ್ಯರಿಗೆ ಸಾಲ ವಿತರಿಸುವ ಮತ್ತು ಇತರೆ ಸಂದರ್ಭದಲ್ಲಿ ಹಣ ಪಾವತಿ ಮಾಡುವಾಗ ಸದಸ್ಯರ 

ಮನವೊಲಿಸಿ ಅವರು ಮತ್ತು ಅವರ ಕುಟುಂಬದ ಸದಸ್ಯರನ್ನು ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯಡಿ ನೋಂದಣಿ 
ಮಾಡಬೇಕು. ಪ್ರಧಾನ ಅರ್ಜಿದಾರರು ಮತ್ತು ಅವರ ಕುಟುಂಬದ ಯಾವುದೇ ಸದಸ್ಯನು ಸರ್ಕಾರಿ ನೌಕರನಾಗಿ ಅಥವಾ ಖಾಸಗಿ ಕಂಪನಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು ಅಥವಾ ಬೇರೆ ಯಾವುದೇ ಆರೋಗ್ಯ ವಿಮಾ ಯೋಜನೆಯ ಸೌಲಭ್ಯಕ್ಕೆ ಅರ್ಹನಾಗಿದ್ದಲ್ಲಿ, ಅಂತಹವರನ್ನು ಯಶಸ್ವಿನಿ 
ಯೋಜನೆಯ ಫಲಾನುಭವಿಯಾಗಿ ನೋಂದಾಯಿಸಬಾರದು. ಆದಾಗ್ಯೂ ಯಾವುದೇ ಕಾರಣಕ್ಕಾಗಿ ನೋಂದಾಯಿಸಿದರೂ ಅವರು ಯಶಸ್ವಿನಿ 

ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗುವುದಿಲ್ಲ. 
27. ರಾಜ್ಯದಲ್ಲಿ ಕೆಲವು ಹಾಲು ಉತ್ಪಾದಕರ ಒಕ್ಕೂಟಗಳು ಮತ್ತು ಕೆಲವು ಸಹಕಾರ ಸಂಘ/ ಸಂಸ್ಥೆಗಳು ಅವುಗಳ ಸದಸ್ಯರ ಯಶಸ್ವಿನಿ ವಂತಿಗೆಯಲ್ಲಿ 

ಭಾಗಶಃ ಹಣವನ್ನು ಸಹಕಾರ ಸಂಘದ ಸ್ವಂತ ಬಂಡವಾಳದಿಂದ ಭರಿಸುತ್ತಿವೆ. ಈ ಪದ್ಧತಿಯನ್ನು ರಾಜ್ಯದ ಎಲ್ಲಾ ಸಹಕಾರ ಸಂಘ ಸಂಸ್ಥೆಗಳೂ 
ಕೂಡ ಅನುಸರಿಸುವಂತೆ ಪ್ರೋತ್ಸಾಹಿಸಲು ಸೂಚಿಸಲಾಗಿದೆ. 
2015 -16ನೇ ಸಾಲಿನಲ್ಲಿ ಹೊಸದಾಗಿ/ ನವೀಕರಣ ಮಾಡಿಕೊಳ್ಳುವ ಸದಸ್ಯರುಗಳು ಸುಳ್ಳು ಮಾಹಿತಿ ಮತ್ತು ಅಕ್ರಮವಾಗಿ ಸದಸ್ಯರ ಅಥವಾ 
ಸಹಕಾರ ಸಂಘಗಳ ತಪ್ಪಿನಿಂದಾಗಿ ಆಗಿದ್ದರೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ನೋಂದಣಿ ಹೊಂದಿದ್ದರೆ ಅಂತಹ ವ್ಯಕ್ತಿಗಳು ಯಶಸ್ವಿನಿ 
ಯೋಜನೆಯಡಿಯಲ್ಲಿ ಸೌಲಭ್ಯವನ್ನು ಪಡೆಯಲು ಅನರ್ಹರು ಹಾಗೂ ಪಾವತಿಸಿದ ವಂತಿಗೆ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು 
ಹಾಗೆಯೇ ಅಂತಹ ಫಲಾನುಭವಿಗಳ ಯಶಸ್ವಿನಿ ಯೋಜನೆಯ ಸದಸ್ಯತ್ವ ತಂತಾನೇ ರದ್ದುಗೊಳ್ಳುತ್ತದೆ, ಪ್ರತ್ಯೇಕ ರದ್ದತಿ ಆದೇಶದ ಅವಶ್ಯಕತೆ 
ಇರುವುದಿಲ್ಲ . 
ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯಡಿಯಲ್ಲಿನ ಮಾಹಿತಿಯನ್ನೊಳಗೊಂಡ ಬೋಚರ್‌ಗಳನ್ನು ಸಹಕಾರ ಸಂಘಗಳು 
2015 - 16ನೇ ಸಾಲಿಗೆ ಯೋಜನೆಯಡಿಯಲ್ಲಿ ಹೊಸದಾಗಿ ನೋಂದಾಯಿಸುವ/ ನವೀಕರಣಗೊಳ್ಳುವ ಫಲಾನುಭವಿಗಳ ಯಶಸ್ವಿನಿ ಕಾರ್ಡ್ 

ಹೊಂದಿರುವ ಪ್ರಧಾನ ಅರ್ಜಿದಾರರಿಗೆ ಕೊಡತಕದ್ದು, 
30 . ಈ ಕೆಳಕಂಡಂತೆ ಸೌಲಭ್ಯಗಳನ್ನು ಯಶಸ್ವಿನಿ ಸದಸ್ಯರಿಗೆ ಒದಗಿಸಲಾಗುವುದು. 

A. ವಾರ್ಡ್‌ಗಳ ಸೌಲಭ್ಯ : ಜನರಲ್ ವಾರ್ಡ್‌ನ ಸೌಲಭ್ಯದಲ್ಲಿ ಯಶಸ್ವಿನಿ ನೆಟ್‌ವರ್ಕ್ ಆಸ್ಪತ್ರೆಗಳಲ್ಲಿ ಅನುಮತಿಸಿದ 823 ಚಿಕಿತ್ಸೆಗಳನ್ನು 

ಒದಗಿಸಲಾಗುವುದು. ಯಶಸ್ವಿನಿ ಸದಸ್ಯರು ಸ್ಪೆಷಲ್ ವಾರ್ಡ್‌ನಲ್ಲಿ ಚಿಕಿತ್ಸೆ ಪಡೆಯಲು ಇಚ್ಚಿಸಿದರೆ ಅಂತಹ ಸದಸ್ಯರು ಆಯಾ 
ಆಸ್ಪತ್ರೆಗಳು ಸ್ಪೆಷಲ್ ವಾರ್ಡ್‌ನಲ್ಲಿ ಚಿಕಿತ್ಸೆಗೆ ನಿಗಧಿಪಡಿಸುವ ವೆಚ್ಚವನ್ನು ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ 

ಯೋಜನೆಯಿಂದ ಆಸ್ಪತ್ರೆಗೆ ದೊರಕುವ ಚಿಕಿತ್ಸಾ ವೆಚ್ಚವನ್ನು ಕಳೆದು ಉಳಿದ ಮೊತ್ತವನ್ನು ಪಾವತಿಸಬೇಕು. 
B . ರಿಯಾಯಿತಿ ದರದ ಹೊರರೋಗಿ ಚಿಕಿತ್ಸೆ : 2015 -16ನೇ ಸಾಲಿನಲ್ಲಿಯೂ ಸಹ ರಿಯಾಯಿತಿ ದರದಲ್ಲಿ ಅಂದರೆ ರೂ . 100/ 

ಸಾಮಾನ್ಯ ಹೊರರೋಗಿ ತಪಾಸಣೆಗೆ ಯಶಸ್ವಿನಿ ಸದಸ್ಯರು ಪಾವತಿಸಬೇಕು. ವಿಶೇಷ ಹೊರರೋಗಿ ತಪಾಸಣೆಗೆ ರೂ . 200 / 
ಪಾವತಿಸಬೇಕು ಮತ್ತು ಅವರು ತಪಾಸಣೆಗಾಗಿ ಪಾವತಿಸಿದ ರಶೀತಿಯ ಮೇಲೆ 3 ತಿಂಗಳವರೆಗೆ ಮೇಲೆ ಹೇಳಿದ ಹೊರರೋಗಿ 

ಚಿಕಿತ್ಸೆಗಳನ್ನು ಉಚಿತವಾಗಿ ಪಡೆಯಬಹುದು. 
C. ಕ್ಲಿನಿಕಲ್ ಇನ್ವೆಸ್ಟಿಗೇಷನ್ : 2015 -16ನೇ ಸಾಲಿನಲ್ಲಿಯೂ ಯಶಸ್ವಿನಿ ಸದಸ್ಯರು ಶೇ 25 ರಿಯಾಯಿತಿ ದರದಲ್ಲಿ ನೆಟ್ವರ್ಕ್ 

ಆಸ್ಪತ್ರೆಗಳಲ್ಲಿ ಕ್ಲಿನಿಕಲ್ ಮತ್ತು ಇತರೆ ತಪಾಸಣೆಗಳನ್ನು ( Clinical & other Investigation) ಪಡೆಯಬಹುದು. 
D. ಗರಿಷ್ಟ ಮೊತ್ತದ ಚಿಕಿತ್ಸೆ : ಆಯಾ ವರ್ಷದಲ್ಲಿ ಒಂದು ಬಾರಿ ದಾಖಲಾದರೆ ರೂ . 1.75 ಲಕ್ಷಗಳು ಮತ್ತು ಅದೇ ವರ್ಷ ಅನೇಕ 

ಸಾರಿ ಆಸ್ಪತ್ರೆಗೆ ದಾಖಲಾದರೆ ರೂ . 2.50 ಲಕ್ಷಗಳು 
31, 

ಈ ಬಗ್ಗೆ ಮಾಹಿತಿ ಇರುವ ಪ್ರೀಚರ್‌ಗಳನ್ನು ಪ್ರಧಾನ ಅರ್ಜಿದಾರರಿಗೆ ನೀಡಿ, ಬೋಚರನ್ನು ಸ್ವೀಕರಿಸಿರುವ ಬಗ್ಗೆ ಸ್ವೀಕೃತಿಯನ್ನು ಪಡೆದು 
ಸಹಕಾರ ಸಂಘಗಳು ಇಟ್ಟುಕೊಂಡಿರಬೇಕು ಹಾಗೂ ನೋಂದಾಯಿಸಿಕೊಳ್ಳುವ ಸದಸ್ಯರು ಬೋಚರ್‌ಗಳನ್ನು ಕಡ್ಡಾಯವಾಗಿ ಕೇಳಿ 

ಪಡೆದುಕೊಳ್ಳಬೇಕು. 
32. 2015 - 16ನೇ ಸಾಲಿನಲ್ಲಿ ಕೆಲವು ಸದಸ್ಯರು ಯಶಸ್ವಿನಿ ವಂತಿಗೆ ಹಣವನ್ನು ಸಹಕಾರ ಸಂಘಕ್ಕೆ ಪಾವತಿ ಮಾಡಿ, ಪೋಟೋ ಇತ್ಯಾದಿ ಅವಶ್ಯಕ 

ದಾಖಲೆಗಳನ್ನು ಒದಗಿಸದೆ ಇದ್ದರೆ, ಈ ಕಾರಣದಿಂದ ಸಹಕಾರ ಸಂಘದಲ್ಲಿ ಬಾಕಿ ಉಳಿದ ವಂತಿಗೆಯ ಮೊತ್ತವನ್ನು 
ಯಶಸ್ವಿನಿ ಟ್ರಸ್ಟ್‌ಗೆ ನೀಡಿದ ದೇಣಿಗೆಯೆಂದು ಪರಿಗಣಿಸಿ, ಟ್ರಸ್ಟ್ನ ಖಾತೆಗೆ ಜಮಾಮಾಡತಕ್ಕದ್ದು 
2015 -16ನೇ ಸಾಲಿನ ಯಶಸ್ವಿನಿ ಯೋಜನೆಯ ಅವಧಿಯು ದಿನಾಂಕ: 01 -06 - 2015 ರಿಂದ ಪ್ರಾರಂಭವಾಗಿ 31 -05 - 2016ಕ್ಕೆ ಮುಗಿಯುತ್ತದೆ. 
ಆದ ಕಾರಣ ಈ ಸುತ್ತೋಲೆ ಅನ್ವಯ ಹೊಸದಾಗಿ ನೋಂದಾವಣೆಯಾಗುವ/ಸೇರ್ಪಡೆಯಾಗುವ ಫಲಾನುಭವಿಗಳು ಯಶಸ್ವಿನಿ ಯೋಜನೆಯ 
ಸೌಲಭ್ಯವನ್ನು ದಿನಾಂಕ:01.06.2015 ರಿಂದ ಜಾರಿಗೆ ಬರುವಂತೆ ಮಾತ್ರ ಪಡೆಯಲು ಅರ್ಹರಾಗುತ್ತಾರೆ. ಆದ್ದರಿಂದ ಸಹಕಾರ ಸಂಘಗಳು 
ನೀಡುವ ವಂತಿಗೆ ಹಣ ಸ್ವೀಕೃತಿ ರಶೀದಿ/ ಫಲಾನುಭವಿಗೆ ನೀಡುವ ನೋಂದಣಿ ನಮೂನೆ ಭಾಗದ ಪ್ರತಿಯಲ್ಲಿ ಈ ಮೇಲಿನ ಅಂಶವನ್ನು 
ಸ್ವಷ್ಟವಾಗಿ ಬರೆಯಬೇಕು ಮತ್ತು ತಿಳುವಳಿಕೆಯನ್ನು ಕೂಡ ಫಲಾನುಭವಿಗೆ ನೀಡಬೇಕು. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

೬೫೭ 
ಯಶಸ್ವಿನಿ ಯೋಜನೆಯ ಮಾರ್ಗಸೂಚಿಗಳ ಬಗ್ಗೆ ತಿಳುವಳಿಕೆ ನೀಡಲು ಆಯಾ ಪ್ರಾಂತದ ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಅವರ 
ವ್ಯಾಪ್ತಿಯ ಇಲಾಖಾಧಿಕಾರಿಗಳ, ಎಲ್ಲಾ ಪಟ್ಟಣ ಸಹಕಾರ ಮತ್ತು ಇತರೆ ಪ್ರಮುಖ ಪಟ್ಟಣ ಸಹಕಾರ ಸಂಘ /ಸಂಸ್ಥೆಗಳ ಮುಖ್ಯ 
ಕಾರ್ಯನಿರ್ವಾಹಣಾಧಿಕಾರಿಗಳ ಸಭೆಯನ್ನು ಪ್ರಾಂತ, ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದಲ್ಲಿ ನಿರ್ವಹಿಸಲು ಸೂಚಿಸಿದೆ. ನಂತರ ದಿನಾಂಕ:31-3 - 2015 
ರೊಳಗೆ ಎಲ್ಲಾ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರುಗಳು ಅವರ ಜಿಲ್ಲೆಯ ಎಲ್ಲಾ ನಗರ ಸಹಕಾರ ಸಂಘಗಳ ಅಧ್ಯಕ್ಷರ ಮತ್ತು 
ಕಾರ್ಯದರ್ಶಿಯವರ, ಸ್ವಸಹಾಯ ಗುಂಪು ಮತ್ತು ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳ ಸಭೆ ಕರೆದು ಕಾರ್ಯಾಗಾರ ಏರ್ಪಡಿಸಿ ಯೋಜನೆಯ 
ಮಾರ್ಗಸೂಚಿ ನಿಯಮಗಳು , ಇತಿಮಿತಿಗಳು ಮತ್ತು ಯೋಜನೆಯಿಂದ ಸೌಲಭ್ಯ ಪಡೆಯುವವರ ಬಗ್ಗೆ ಮಾಹಿತಿಯನ್ನು ನೀಡಿ, ತೆಗೆದುಕೊಂಡ ಕ್ರಮದ ಬಗ್ಗೆ 
ವರದಿಯನ್ನು ಸಹಕಾರ ಸಂಘಗಳ ನಿಬಂಧಕರಿಗೆ ಮತ್ತು ಸರ್ಕಾರಕ್ಕೆ ಸಲ್ಲಿಸಲು ಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ ವೆಂಕಟಸ್ವಾಮಿ 

ವಿಶೇಷ ಕರ್ತವ್ಯಾಧಿಕಾರಿ ಮತ್ತು ಪದನಿಮಿತ್ತ 
PR . 227 

ಸರ್ಕಾರದ ಉಪ ಕಾರ್ಯದರ್ಶಿ . 
SC. 250 

ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ವಿಷಯ : 2015 - 16ನೇ ಸಾಲಿಗೆ ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯನ್ನು ಮುಂದುವರೆಸಲು 

ಹಾಗೂ ಹೊಸ ಸದಸ್ಯರುಗಳನ್ನು ನೋಂದಾಯಿಸಲು ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ: ಸರ್ಕಾರಿ ಆದೇಶ ಸಂಖ್ಯೆ : ಸಿಒ101 / ಸಿಎಲ್ಎಸ್ /2014 , ಬೆಂಗಳೂರು ದಿನಾಂಕ: 26 - 02 - 2014, 
ಪ್ರಸ್ತಾವನೆ: 

ಮೇಲೆ ಓದಲಾದ ಸರ್ಕಾರದ ಆದೇಶದಲ್ಲಿ ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ 2014 -15ನೇ ಸಾಲಿನಲ್ಲಿ 
ನೋಂದಾಯಿಸಿಕೊಂಡ ಸದಸ್ಯರಿಗೆ ಯೋಜನೆಯ ಸವಲತ್ತು ದಿನಾಂಕ:31.05.2015ಕ್ಕೆ ಮುಕ್ತಾಯಗೊಳ್ಳುತ್ತಿರುವುದರಿಂದ, ದಿನಾಂಕ:01.06.2015ರಿಂದ ಈ 
ಯೋಜನೆಯ ಸವಲತ್ತು ಒದಗಿಸಲು 2015 - 16ನೇ ಸಾಲಿಗೆ ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ ಸದಸ್ಯರನ್ನು 
ನೋಂದಣಿ/ ನವೀಕರಿಸಲು ಆದೇಶ ಹೊರಡಿಸಬೇಕಾಗುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಒ/ 79 / ಸಿಎಲ್ಎಸ್ /2015 ಬೆಂಗಳೂರು ದಿನಾಂಕ: 19 - 03 - 2015 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ 2015 - 16ನೇ ಸಾಲಿನಲ್ಲಿ 
ಗ್ರಾಮೀಣ ಸಹಕಾರ ಸಂಘದ ಸದಸ್ಯರು ಮತ್ತು ಅವರ ಕುಟುಂಬ ವರ್ಗದವರು ನೋಂದಾಯಿಸಿಕೊಳ್ಳಲು ಅನುವಾಗುವಂತೆ ಈ ಕೆಳಕಂಡ ಆದೇಶವನ್ನು 
ಮಾರ್ಗಸೂಚಿಗಳೊಂದಿಗೆ ಹೊರಡಿಸಿದೆ. 


ಮಾರ್ಗಸೂಚಿಗಳು : 


ಒಬ್ಬ ವ್ಯಕ್ತಿ ಗ್ರಾಮೀಣ ಸಹಕಾರ ಕೃಷಿ ಪತ್ತಿನ / ಗ್ರಾಮೀಣ ಕೃಷಿಯೇತರ ಸಹಕಾರ ಸಂಘಗಳ, ಗ್ರಾಮೀಣ ವಿವಿದ್ದೋದ್ದೇಶ ಸಹಕಾರ ಸಂಘಗಳ, 
ಹಾಲು ಉತ್ಪಾದಕರ ಸಹಕಾರ ಸಂಘಗಳ, ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘಗಳ, ಸಹಕಾರಿ ಭೂ ಅಭಿವೃದ್ಧಿ ಬ್ಯಾಂಕುಗಳ, ನಗರ | 
ಪಟ್ಟಣದ ಜೊತೆಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಟ್ಟಿರುವ ಪ್ರದೇಶದಲ್ಲಿನ ಕೃಷಿ ಪತ್ತಿನ ಸಹಕಾರ ಸಂಘಗಳ / ಹಾಲು ಉತ್ಪಾದಕರ 
ಸಹಕಾರ ಸಂಘಗಳ ಸದಸ್ಯರು ಮಹಾನಗರ ಪಾಲಿಕೆ / ನಗರ / ಪಟ್ಟಣ ಪ್ರದೇಶದಲ್ಲಿ ವಾಸಿಸುತ್ತಿದ್ದು, ಅವರು ಸದಸ್ಯತ್ವ ಹೊಂದಿರುವ ಸಹಕಾರ 
ಸಂಘಗಳ ವ್ಯಾಪ್ತಿಯಲ್ಲಿ ಕೃಷಿ ಜಮೀನು ಹೊಂದಿರುವವರು, ಈಗಾಗಲೇ ಕಳೆದ ಸಾಲುಗಳಲ್ಲಿ ಯೋಜನೆಯಡಿಯಲ್ಲಿ ಸದಸ್ಯತ್ವ ಪಡೆದಿದ್ದಲ್ಲಿ ಪ್ರಸಕ್ತ 
ಸಾಲಿಗೂ ಸಹ ಅಂತಹವರುಗಳು ಯೋಜನೆಯಡಿಯಲ್ಲಿ ಆಯಾ ಸಹಕಾರ ಸಂಘಗಳಲ್ಲಿ ನವೀಕರಿಸಲು / ನೋಂದಾಯಿಸಲು ಅರ್ಹರಾಗಿತ್ತಾರೆ. 
ತೋಟಗಾರಿಕಾ ಸಹಕಾರ ಸಂಘಗಳ (ಕೃಷಿ / ತೋಟಗಾರಿಕೆ / ಹೈನುಗಾರಿಕೆ ಉತ್ಪನ್ನಗಳ ಸಂಸ್ಕರಣ ಸಹಕಾರ ಸಂಘಗಳೂ ಸೇರಿ), ಕುರಿ 
ಸಾಕಾಣಿಕೆ ಮತ್ತು ಕುರಿ ಉತ್ಪನ್ನಗಳ ಸಹಕಾರ ಸಂಘಗಳು, ಸಹಕಾರಿ ಸಕ್ಕರೆ ಕಾರ್ಖಾನೆಗಳ , ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿನ 
ಮೀನುಗಾರರ , ಬೀಡಿ ಕಾರ್ಮಿಕರ ಮತ್ತು ನೇಕಾರ ಸಹಕಾರ ಸಂಘಗಳ , ಕುಶಲ ಕರ್ಮಿಗಳ ಸಹಕಾರ ಸಂಘಗಳು , ಗುಡಿ ಕೈಗಾರಿಕಾ ಸಂಘಗಳು. 

ಶದ ಚಲನಚಿತ್ರ ಕಲಾವಿದರುಗಳ, ರಂಗಭೂಮಿ ಕಲಾವಿದರುಗಳ, ಜಾನಪದ ಕಲಾವಿದರುಗಳ ಸಾಂಸ್ಕೃತಿಕ ಅಭಿವೃದ್ದಿ 
ಸಹಕಾರ ಸಂಘಗಳು, ಗ್ರಾಮೀಣ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ ಹೊಂದಿದ್ದು ಕಾಫಿ ಬೆಳೆಯುವ ಜಿಲ್ಲೆಗಳ ಕಾಫಿ ತೋಟಗಳಲ್ಲಿ ಕೆಲಸ 

ವ ಪ್ಲಾಂಟೇಷನ್ ಕಾರ್ಮಿಕರುಗಳು, ಗ್ರಾಮೀಣ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ ಹೊಂದಿರುವ ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಗಳಿಗೆ ಕೃಷಿ ಕ್ಷೇತ್ರದಿಂದ ಆಯ್ಕೆಯಾಗಿರುವ ರೈತ ಪ್ರತಿನಿಧಿಗಳು, ಗ್ರಾಮೀಣ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ ಹೊಂದಿರುವ 
ಪತ್ರಕರ್ತರುಗಳು ( ಪಟ್ಟಣ ಪ್ರದೇಶದ ಪತ್ರಕರ್ತ ಸದಸ್ಯರನ್ನು ಹೊರತುಪಡಿಸಿ), ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿರುವ ಅಲೆಮಾರಿ , ಅರೆ 
ಅಲೆಮಾರಿ ಜನಾಂಗಗಳ ವಿವಿಧೋದ್ದೇಶ ಸಹಕಾರಿ ಸಂಘಗಳ ಹಾಗೂ ಇತರೆ ವಿವಿಧೋದ್ದೇಶ ಸಹಕಾರ ಸಂಘಗಳ ಸದಸ್ಯರು, ಗ್ರಾಮೀಣ 
ಪ್ರದೇಶದಲ್ಲಿನ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ ಹೊಂದಿರುವ ಲೈಂಗಿಕ ಅಲ್ಪಸಂಖ್ಯಾತರು ( ಮಂಗಳ ಮುಖಿಯರು), 
ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳ ವತಿಯಿಂದ ಸಂಘಟಿಸಲ್ಪಟ್ಟಿರುವ ಎಲ್ಲಾ ಗ್ರಾಮೀಣ ಸ್ವ- ಸಹಾಯ ಗುಂಪುಗಳ ಸದಸ್ಯರು ಮತ್ತು ಅವರ 
ಕುಟುಂಬ ವರ್ಗದವರು. 


4 , 


೬೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೧ 


5 . 


ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯ ಸೌಲಭ್ಯ ಪಡೆಯಲು ಒಬ್ಬ ವ್ಯಕ್ತಿಯು ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959ರ ಅಡಿ ಅಥವಾ ಕರ್ನಾಟಕ ಸೌಹಾರ್ದ ಸಹಕಾರಿಗಳ ಅಧಿನಿಯಮ 1997ರ ಅಡಿ ಅಥವಾ ಬಹು ರಾಜ್ಯ ಸಹಕಾರ 
ಸಂಘಗಳ ಅಧಿನಿಯಮ 2007ರ ಅಡಿ ನೋಂದಾಯಿಸಿದ ಹಾಗೂ ಮೇಲೆ ಸೂಚಿಸಿರುವ ಯಾವುದೇ ಒಂದು ಸಹಕಾರ ಸಂಘದಲ್ಲಿ ಸದಸ್ಯತ್ವ 
ಪಡೆದಿರಬೇಕು ಅಥವಾ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳ ವತಿಯಿಂದ ಸಂಘಟಿಸಲ್ಪಟ್ಟಿರುವ ಗ್ರಾಮೀಣ ಸ್ವ -ಸಹಾಯ ಗುಂಪುಗಳ ಸದಸ್ಯರು 
ಮತ್ತು ಅವರ ಕುಟುಂಬ ವರ್ಗದವರಾಗಿರಬೇಕು. 
ಅವಿಭಕ್ತ ಕುಟುಂಬದ ಯಾವುದೇ ಒಬ್ಬ ಸದಸ್ಯನು/ಸದಸ್ಯಳು ಮೇಲೆ ತಿಳಿಸಿರುವ ಅರ್ಹ ಸಹಕಾರ ಸಂಘದ ಸದಸ್ಯರಾಗಿ ಯಶಸ್ವಿನಿ ಸಹಕಾರ 
ರೈತರ ಆರೋಗ್ಯ ರಕ್ಷಣಾ ಯೋಜನೆಯಡಿ ನೋಂದಾಯಿಸುವ ದಿನಾಂಕಕ್ಕೆ 3 ತಿಂಗಳು ಕಳೆದಿರಬೇಕು. ಸ್ವ - ಸಹಾಯ ಗುಂಪಿನ ಸದಸ್ಯರಾದರೆ 
ಅಂತಹಃ ಗುಂಪನ್ನು ಸ್ಥಾಪಿಸಿ 3 ತಿಂಗಳು ಗತಿಸಿರಬೇಕು. ಆ ಕುಟುಂಬದ ಪ್ರತಿಯೊಬ್ಬ ಸದಸ್ಯನೂ ವಾರ್ಷಿಕ ವಂತಿಗೆ ಸಲ್ಲಿಸುವ ಮೂಲಕ 
ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯ ಸೌಲಭ್ಯ ಪಡೆಯಬಹುದು. ಅವಿಭಕ್ತ ಕುಟುಂಬ ಅಂದರೆ ತಂದೆ, ತಾಯಿ , ಗಂಡು 
ಮಕ್ಕಳು & ಮದುವೆಯಾಗದ ಹೆಣ್ಣು ಮಕ್ಕಳು, ಸೊಸೆ, ಮೊಮ್ಮಕ್ಕಳೂ ಸೇರಿ ಎಂದು ಅರ್ಥೈಯಿಸುವುದು. 
ಮದುವೆಯಾಗಿರುವ ಹೆಣ್ಣು ಮಗಳು ಹಾಗೂ ಅವಳ ಮಕ್ಕಳು ತಂದೆ/ತಾಯಿ /ಅಣ್ಣ/ ತಮ್ಮ ಇವರ ಕುಟುಂಬದಲ್ಲಿಯೇ ಅಂದರೆ ಪ್ರಧಾನ 
ಅರ್ಜಿದಾರರ ಕುಟುಂಬದಲ್ಲಿ ವಾಸವಾಗಿದ್ದರೆ, ಅವರ ಪಾಲಿನ ವಂತಿಗೆ ಹಣ ಪಾವತಿಸಿದರೆ ನವೀಕರಣ / ನೋಂದಣಿಗೆ ಹಾಗೂ ಯೋಜನೆಯ 
ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ. ಆದಾಗ್ಯೂ , 2015 - 16ನೇ ಸಾಲಿನ ಯೋಜನೆಯ ಅವಧಿಯಲ್ಲಿ ಮದುವೆಯಾದ ಹೆಣ್ಣು ಮಗಳು 
ತಂದೆ/ತಾಯಿ / ಅಣ್ಣ/ ತಮ್ಮ ಇವರ ಜೊತೆ ವಾಸವಾಗಿರದೆ ಸಂಘದ ಕಾರ್ಯವ್ಯಾಪ್ತಿಯ ಹೊರಗೆ ವಾಸವಿದ್ದರೆ ಅಂತಹ ಸಂದರ್ಭದಲ್ಲಿ ಮೇಲೆ 
ವಿವರಿಸಿದಂತೆ ಅವಿಭಕ್ತ ಕುಟುಂಬದ ಸದಸ್ಯೆಯಾಗಿರದೇ ಇರುವುದರಿಂದ, ಈ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಅರ್ಹರಾಗುವುದಿಲ್ಲ. 
ಆದರೆ, ಅವಳೇ ಸಹಕಾರ ಸಂಘದ ಸದಸ್ಯೆಯಾಗಿ 3 ತಿಂಗಳು ಕಳೆದಿದ್ದಲ್ಲಿ, ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯ 
ಸೌಲಭ್ಯ ಪಡೆಯಬಹುದಾಗಿದೆ. ಹಾಗೂ ಮೇಲೆ ತಿಳಿಸಿರುವ ಈ ನಿರ್ಬಂಧ ಅಂಥವಳಿಗೆ ಅನ್ವಯಿಸುವುದಿಲ್ಲ. ಮದುವೆಯಾಗಿ ಗಂಡನ 
ಮನೆಯಲ್ಲಿ ವಾಸ ಮಾಡುತ್ತಿರುವ ಹಾಗೂ ಪ್ರಧಾನ ಅರ್ಜಿದಾರರ ಜೊತೆಯಲ್ಲಿ ವಾಸ ಮಾಡದೇ ಇರುವ ಹೆಣ್ಣು ಮಕ್ಕಳಿಂದ ಸಹಕಾರ 
ಸಂಘಗಳು ವಂತಿಗೆಯನ್ನು ಸ್ವೀಕರಿಸತಕ್ಕದಲ್ಲ. 
2015 - 16ನೇ ಸಾಲಿನಲ್ಲಿ ಮದುವೆಯಾಗದ ಹೆಣ್ಣುಮಕ್ಕಳಿಗೆ ಪ್ರಧಾನ ಅರ್ಜಿದಾರರು ವಂತಿಗೆ ಪಾವತಿಸಿದ್ದು, ಅನಂತರ ಮದುವೆಯಾಗಿದ್ದಲ್ಲಿ 
ಅಂತಹ ಮದುವೆಯಾದ ಹೆಣ್ಣು ಮಕ್ಕಳು 31 -5 - 2016ರವರೆಗೆ ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯಡಿಯಲ್ಲಿ 
ಸೌಲಭ್ಯವನ್ನು ಪಡೆಯಬಹುದಾಗಿದೆ . 
2015 - 16 ನೇ ಸಾಲಿಗೆ ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯ ವಾರ್ಷಿಕ ವಂತಿಗೆಯನ್ನು ಪ್ರತಿಯೊಬ್ಬರಿಗೆ ರೂ .250 / -ಕ್ಕೆ 
ನಿಗದಿಗೊಳಿಸಲಾಗಿದೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಪ್ರಧಾನ ಅರ್ಜಿದಾರರು ಮತ್ತು ಅವರ ಕುಟುಂಬದ ಉದ್ದೇಶಿಸಿದ 
ಪ್ರತಿಯೊಬ್ಬ ಸದಸ್ಯರಿಗೆ ಕಡ್ಡಾಯವಾಗಿ ರೂ .250/ - ವಂತಿಗೆ ಪಾವತಿ ಮಾಡಬೇಕು. ಈ ಪೈಕಿ ಸಂಘದ ಸಾದಿಲ್ವಾರು ವೆಚ್ಚಕ್ಕೆ ಮತ್ತು ಯಶಸ್ವಿನಿ 
ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯ ಸದಸ್ಯರುಗಳನ್ನು ನೋಂದಾಯಿಸಲು ಶ್ರಮಿಸಿದವರಿಗೆ ಪ್ರೋತ್ಸಾಹಧನವಾಗಿ ಸಹಕಾರ 
ಸಂಘ/ ಸಂಸ್ಥೆಯು ರೂ .10/- ನ್ನು ಇಟ್ಟುಕೊಂಡು, ಉಳಿದ ರೂ .240/ - ಗಳನ್ನು ಹಣ ಸ್ವೀಕರಿಸಿದ 15 ದಿನಗಳೊಳಗಾಗಿ ಸಂಬಂಧಿಸಿದ ಜಿಲ್ಲಾ 
ಸಹಕಾರಿ ಬ್ಯಾಂಕುಗಳಲ್ಲಿ ಯಶಸ್ವಿನಿ ಟ್ರಸ್ಟ್ ಹೊಂದಿರುವ ಖಾತೆಗೆ ಜಮಾ ಮಾಡತಕ್ಕದ್ದು/ ವರ್ಗಾಯಿಸತಕ್ಕದ್ದು. ವಿಳಂಬವಾದಲ್ಲಿ ಆ ಹಣವನ್ನು 
ಇಟ್ಟುಕೊಂಡ ಸಹಕಾರಿ ಸಂಘ/ಸಂಸ್ಥೆಯವರು ಬ್ಯಾಂಕಿನ ನಿಯಮಗಳ ಪ್ರಕಾರ ವಿಳಂಬದ ಅವಧಿಗೆ ಬಡ್ಡಿ ಪಾವತಿ ಮಾಡಲು ಬದ್ದರಾಗುತ್ತಾರೆ. 
ಪರಿಶಿಷ್ಟ ಜಾತಿ/ ಪರಿಶಿಷ್ಟ ವರ್ಗದವರು ವಾರ್ಷಿಕ ವಂತಿಗೆ ರೂ .50/ - ನ್ನು ಪಾವತಿಸಬೇಕು ಉಳಿದ ರೂ . 200/ - ನ್ನು ಸರ್ಕಾರದ ವತಿಯಿಂದ 
ಸಹಾಯಧನವಾಗಿ ಪಾವತಿಸಲಾಗುವುದು . 
ಯಾವುದೇ ಒಂದು ಕುಟುಂಬದಲ್ಲಿ ಐವರು ಅಥವಾ ಅದಕ್ಕಿಂತ ಹೆಚ್ಚಿಗೆ ಕುಟುಂಬ ಸದಸ್ಯರನ್ನು ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ 
ಯೋಜನೆಗೆ ಸದಸ್ಯರನ್ನಾಗಿ ನೋಂದಾಯಿಸಿದಲ್ಲಿ/ ನವೀಕರಿಸಿದಲ್ಲಿ ಅವರು ಪಾವತಿಸಬೇಕಾದ ವಂತಿಗೆ ಹಣದಲ್ಲಿ ಅಂದರೆ ಪ್ರತಿ ಸದಸ್ಯರಿಗೆ 
ರೂ . 240/ - ರಲ್ಲಿ ಶೇ .15ರಷ್ಟು ರಿಯಾಯಿತಿ ಪಡೆಯಲು ಅರ್ಹರಿರುತ್ತಾರೆ ಹಾಗೂ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಸದಸ್ಯರಿಗೆ ರೂ . 40 / 
ರಲ್ಲಿ ಶೇ .15 ರಿಯಾಯಿತಿ ಪಡೆಯಲು ಅರ್ಹರಿರುತ್ತಾರೆ. 
ಯಶಸ್ವಿನಿ ಸದಸ್ಯರಾಗಲು ವಯೋಮಿತಿಯ ನಿರ್ಬಂಧವನ್ನು ತೆಗೆದುಹಾಕಲಾಗಿದೆ. 
ನವಜಾತ ಶಿಶುವಿನ ತಾಯಿಯ ಹೆಸರು ಯಶಸ್ವಿನಿ ಕಾರ್ಡ್‌ನಲ್ಲಿದ್ದರೆ 30 ದಿನಗಳವರೆಗೆ ತಾಯಿ ಹೆಸರು ಇರುವ ಯಶಸ್ವಿನಿ ಕಾರ್ಡಿನ ಆಧಾರದ 
ಮೇಲೆ ಈ ಯೋಜನೆಯಡಿಯಲ್ಲಿ ಬರುವ ಸೌಲಭ್ಯವನ್ನು ಪಡೆಯಬಹುದು. 30 ದಿನಗಳ ನಂತರದಲ್ಲಿ ಮಗುವಿನ ಹೆಸರಿನೊಂದಿಗೆ ಆ 
ವರ್ಷದಲ್ಲಿ ಯಾವ ಸಂದರ್ಭದಲ್ಲಿಯೂ ನೋಂದಾಯಿಸಿಕೊಂಡು ಯೋಜನೆಯ ಸವಲತ್ತು ಪಡೆಯಬಹುದು. 
ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯು ಸದಸ್ಯರ ವಂತಿಗೆ ಮತ್ತು ಸರ್ಕಾರದ ಅನುದಾನದಿಂದ ಅನುಷ್ಟಾನಗೊಳಿಸುತ್ತಿರುವ 
ಯೋಜನೆಯಾಗಿದ್ದು, ಸದಸ್ಯರಿಂದ ಸಂಗ್ರಹಿಸಿದ ವಂತಿಗೆಯ ಮೊತ್ತಕ್ಕಿಂತ ಶಸ್ತ್ರಚಿಕಿತ್ಸಾ ವೆಚ್ಚ ಪ್ರತಿ ವರ್ಷ ಹೆಚ್ಚಿಗೆ ಪಾವತಿಯಾಗುತ್ತಿದೆ. ಯೋಜನೆ 
ಸಫಲತೆಯ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸದಸ್ಯರುಗಳನ್ನು ನೋಂದಾಯಿಸುವುದು ಅವಶ್ಯವಾಗಿದೆ. 2003 - 04ರಲ್ಲಿ ಯೋಜನೆಯನ್ನು 
ಸುಮಾರು 16 .00 ಲಕ್ಷ ಸದಸ್ಯರುಗಳ ನೋಂದಣಿಯೊಂದಿಗೆ ಪ್ರಾರಂಭಿಸಿದ್ದು, ಪ್ರತಿ ವರ್ಷದಲ್ಲಿ ನೋಂದಣಿಯಲ್ಲಿ ಪ್ರಗತಿಯಾಗುತ್ತಾ ಬಂದಿದ್ದು 
2014 -15ನೇ ಸಾಲಿನಲ್ಲಿ 38.62 ಲಕ್ಷ ಸದಸ್ಯರ ನೋಂದಣಿ ಆಗಿರುತ್ತದೆ. 2015 -16ನೇ ಸಾಲಿನಲ್ಲಿ ಕನಿಷ್ಠ 50.00 ಲಕ್ಷ ಸದಸ್ಯರುಗಳನ್ನು 
ನೋಂದಾಯಿಸುವ ಗುರಿ ನಿಗಧಿಪಡಿಸಲಾಗಿದೆ. ಪ್ರತಿ ಜಿಲ್ಲೆಯ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸಹಕಾರ ಸಂಘಗಳ ನಿಬಂಧಕರು ಪ್ರತಿ 
ಜಿಲ್ಲೆಗೆ ಪ್ರತ್ಯೇಕ ಗುರಿ ನಿಗಧಿಗೊಳಿಸುವಂತೆ ಸೂಚಿಸಲಾಗಿದೆ . 


10 . 


11 . 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

೬೫೯ 
14, 2014 - 15ನೇ ಸಾಲಿನಲ್ಲಿ 38.62 ಲಕ್ಷ ಸದಸ್ಯರನ್ನಾಗಿ ನೋಂದಾಯಿಸಿದ್ದು, ಅವರೆಲ್ಲರನ್ನು 2015 - 16ನೇ ಸಾಲಿಗೆ ಈ ಯೋಜನೆಯ 

ಸದಸ್ಯರುಗಳನ್ನಾಗಿ ನವೀಕರಿಸತಕ್ಕದ್ದು. 
15 . 2015- 16ನೇ ಸಾಲಿಗೆ ಗ್ರಾಮೀಣ ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸುವ ಕಾರ್ಯಕ್ರಮವನ್ನು ಈ ಕೆಳಗಿನಂತೆ ನಿಗದಿಗೊಳಿಸಲಾಗಿದೆ. 

ಅ) ಯಶಸ್ವಿನಿ ಸದಸ್ಯರ ನೋಂದಣಿ / ನವೀಕರಣ ಪ್ರಾರಂಭದ ದಿನಾಂಕ: 20.03. 2015 . 

ಆ ) ಯಶಸ್ವಿನಿ ಸದಸ್ಯರ ನೋಂದಣಿ / ನವೀಕರಣ ಕೊನೆಯ ದಿನಾಂಕ: 31.05 . 2015. 
16 , 2015 -16ನೇ ಸಾಲಿನಲ್ಲಿ ಯಶಸ್ವಿನಿ ಸದಸ್ಯರುಗಳನ್ನು ಹೊಸದಾಗಿ ನೋಂದಾಯಿಸಲು 2014 -15ನೇ ಸಾಲಿನಲ್ಲಿ ಯಶಸ್ವಿನಿ ಸಹಕಾರ ರೈತರ 

ಆರೋಗ್ಯ ರಕ್ಷಣಾ ಯೋಜನೆಗಾಗಿ ಸರಬರಾಜು ಮಾಡಿರುವ ಹೊಸ ನೋಂದಣಿ ಫಾರಂಗಳನ್ನು ಮಾತ್ರ ಉಪಯೋಗಿಸಬೇಕು ಮತ್ತು ಗುರುತಿನ 
ಚೀಟಿ ಒದಗಿಸಬೇಕು. ಬೇರೆ ಯಾವುದೇ ವರ್ಷಗಳಲ್ಲಿ ನೀಡಿರುವ ಫಾರಂಗಳನ್ನು ಉಪಯೋಗಿಸತಕ್ಕದ್ದಲ್ಲ. 
ಮೊದಲು 2014 -15ನೇ ಸಾಲಿನಲ್ಲಿ ಸರಬರಾಜಿನಲ್ಲಿ ಉಳಿದ ಫಾರಂಗಳನ್ನು ಉಪಯೋಗಿಸಬೇಕು, ಅನಂತರ ಟ್ರಸ್ಟ್‌ನಿಂದ 2015 -16ನೇ ಸಾಲಿಗೆ 
ಸರಬರಾಜು ಮಾಡಿದ ನೋಂದಣಿ ಫಾರಂಗಳನ್ನು ಉಪಯೋಗಿಸಬೇಕು. ಹಳೇ ಫಾರಂಗಳನ್ನು ಉಪಯೋಗಿಸುವಾಗ ಈ ವರ್ಷದ ವಾರ್ಷಿಕ 
ವಂತಿಗೆಯನ್ನು ಹಳೆ ನೋಂದಣಿ ಫಾರಂನ ಎರಡು ಭಾಗಗಳಲ್ಲಿ ತಿದ್ದುಪಡಿ ಮಾಡಿ ಸಹಕಾರ ಸಂಘಗಳ ಕಾರ್ಯದರ್ಶಿಗಳು ಸಹಿ ಮಾಡಬೇಕು. 

ಕಾದ ಅವಶ್ಯಕ ಸಂಖ್ಯೆಯ ಫಾರಂಗಳನ್ನು ಜಿಲ್ಲೆಗಳ ಸಹಕಾರ ಸಂಘಗಳ ಉಪನಿಬಂಧಕರುಗಳು ಟ್ರಸ್ಟ್ 

ಪ್ತಿಯ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ಫಾರಂ / ಪುಸ್ತಕಗಳನ್ನು ಹಂತಹಂತವಾಗಿ ಪೂರೈಸಿ ಸ್ವೀಕೃತಿ 
ಪಡೆಯಬೇಕು. ಒಮ್ಮೆ ಪೂರೈಸಿದ ಫಾರಂಗಳಲ್ಲಿ ಸಹಕಾರ ಸಂಘದವರು ಮಾಹಿತಿಯನ್ನು ಪೂರ್ತಿಯಾಗಿ ನಮೂದಿಸಿ ವಂತಿಗೆ ಹಣವನ್ನು 
ಬ್ಯಾಂಕಿಗೆ ಪಾವತಿ ಮಾಡಿದ ನಂತರವೇ ಪುನಃ ಫಾರಂಗಳನ್ನು ಒದಗಿಸಬೇಕು. ಸಹಕಾರ ಸಂಘಕ್ಕೆ ಫಾರಂ ಪೂರೈಸುವಾಗ ಪುಸ್ತಕದ ಸಂಖ್ಯೆ 
ಮತ್ತು ಯುನಿಕ್ ಐ. ಡಿ ಸಂಖ್ಯೆಯನ್ನು ನಮೂದಿಸಿ ಕಾರ್ಯದರ್ಶಿಯಿಂದ ಸ್ವೀಕೃತಿ ಪಡೆದುಕೊಳ್ಳಬೇಕು. ಈ ಬಗ್ಗೆ ಪರಿಶೀಲನೆಗಾಗಿ ಪ್ರತ್ಯೇಕ 
ಪುಸ್ತಕದಲ್ಲಿ ಬರೆದಿಟ್ಟಿರಬೇಕು. ನವೀಕರಣಕ್ಕಾಗಿ ವೆಬ್‌ಸೈಟ್‌ನಲ್ಲಿರುವ ಫಾರಂನ್ನು ಉಪಯೋಗಿಸಬೇಕು. ನವೀಕರಿಸಿದವರಿಗೆ ಹೊಸದಾಗಿ ಐಡಿ 
ಕಾರ್ಡ್ ಕೊಡತಕ್ಕದಲ್ಲ, ಅವರಿಗೆ ಹಣಪಾವತಿಸಿದ್ದಕ್ಕೆ ರಶೀತಿ ಕೊಟ್ಟು, ರಶೀತಿಯಲ್ಲಿ ಈಗಾಗಲೇ ಕೊಟ್ಟಿರುವ ಕಾರ್ಡ್ನ ಯುನಿಕ್ ಐಡಿ 
ನಂಬರನ್ನು ನಮೂದಿಸಬೇಕು. ಸಹಕಾರ ಸಂಘಗಳ ಕಾರ್ಯದರ್ಶಿಗಳು ನವೀಕರಣಕ್ಕಾಗಿ ಭರ್ತಿ ಮಾಡಿದ ಮತ್ತು ಹೊಸದಾಗಿ 
ನೋಂದಾಯಿಸಲು ಭರ್ತಿ ಮಾಡಿದ ಫಾರಂಗಳ ಕಛೇರಿ ಪ್ರತಿಯನ್ನು ಡಾಟಾ ಎಂಟ್ರಿಗೆ ಕಳುಹಿಸಬೇಕು. 
ಅರ್ಹ ಸಹಕಾರ ಸಂಘಗಳು ಸದಸ್ಯರುಗಳಿಂದ ನಿಗಧಿತ ವಾರ್ಷಿಕ ವಂತಿಗೆ ಹಣ ಪಡೆದು ಹಣ ಸ್ವೀಕೃತಿ ರಶೀದಿಯನ್ನು ಕೊಡಬೇಕು. 
ಫಾರಂನಲ್ಲಿ ಸದಸ್ಯರನ್ನು ನೋಂದಾಯಿಸಿದ ತಿಂಗಳು, ವರ್ಷ ಮತ್ತು ದಿನಾಂಕವನ್ನು ತಪ್ಪದೆ ನಮೂದಿಸಬೇಕು. ನೋಂದಾವಣೆ ಫಾರಂನ 
ಕೆಳಭಾಗವನ್ನು ಸದಸ್ಯರಿಗೆ ಕೊಡಬೇಕು. ಮೇಲ್ಬಾಗವನ್ನು ಡಾಟಾ ಎಂಟ್ರಿ ಮಾಡಲು ಸಂಬಂಧಿಸಿದ ಜಿಲ್ಲೆಯ ಸಹಕಾರ ಸಂಘಗಳ 
ಉಪನಿಬಂಧಕರಿಗೆ ಪ್ರತಿ ತಿಂಗಳ ಕೊನೆಯಲ್ಲಿ ಸಂಗ್ರಹಿಸಿದ ವಂತಿಗೆಯ ಹಣವನ್ನು ಬ್ಯಾಂಕಿಗೆ ಜಮೆ ಮಾಡಿ ರಶೀದಿಯೊಂದಿಗೆ ಕಳುಹಿಸಬೇಕು 
ಮತ್ತು ಆಗಿಂದಾಗ್ಗೆ ಡಾಟಾ ಎಂಟ್ರಿ ಮಾಡಲು ಅನುಕೂಲವಾಗುವಂತೆ ಪ್ರತಿ ತಿಂಗಳ ಕೊನೆಯಲ್ಲಿ ಹೊಸ ನೋಂದಾವಣೆ ಅರ್ಜಿ/ ನವೀಕರಣದ 
ವಿವರಗಳನ್ನು ಅಂದರೆ ಹೊಸ ಅರ್ಜಿಗಳಲ್ಲಿ ಸದಸ್ಯರುಗಳ ಪೋಟೋ ಅಂಟಿಸಿ , ಎಲ್ಲಾ ವಿವರಗಳೊಂದಿಗೆ ಹೊಸದಾಗಿ ನೋಂದಾಯಿಸಿದ 

ಮತ್ತು ನವೀಕರಣವಾದ ಸದಸ್ಯರುಗಳ ತಃಖ್ಯೆಯೊಂದಿಗೆ ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿಗೆ ನೀಡಿ ಸ್ವೀಕೃತಿ ಪಡೆಯಬೇಕು. 
18. ಈ ಹಿಂದೆ ಯಶಸ್ವಿನಿ ಸದಸ್ಯರಿಗೆ ಕೊಡಲಾಗುತ್ತಿದ್ದ ಗುರುತಿನ ಚೀಟಿ ಮತ್ತು ರಶೀದಿಯ ಹಿಂಭಾಗದಲ್ಲಿ ನೋಂದಾಯಿಸಿದ ಸದಸ್ಯರ ಪೋಟೋ 

ಅಂಟಿಸುವ ಪದ್ಧತಿ ಇರಲಿಲ್ಲ. ವೆಬ್‌ಸೈಟ್‌ನಲ್ಲಿ ಸದಸ್ಯರ ಪೋಟೋ ಸಹಿತ ಮಾಹಿತಿಯನ್ನು ಅಳವಡಿಸುವವರೆಗೆ ನೆಟ್ ವರ್ಕ್ ಆಸ್ಪತ್ರೆಗಳಲ್ಲಿ ಚಿಕಿತ 
ಪಡೆಯಲು ಸ್ವಘೋಷಣಾ ಪತ್ರಕ್ಕಾಗಿ ಸಹಕಾರ ಸಂಘಗಳಿಗೆ ಬೇಟಿ ನೀಡಬೇಕಾಗುತ್ತಿತ್ತು. ಈ ತೊಂದರೆಯನ್ನು ತಪ್ಪಿಸಲು ಈ ಕೆಳಕಂಡ 
ಬದಲಾವಣೆಯನ್ನು ಮಾಡಲಾಗಿದೆ. 
ಅ. 2015 - 16ನೇ ಸಾಲಿನಲ್ಲಿ ಹೊಸದಾಗಿ ನೋಂದಾಯಿಸುವವರಿಗೆ ಹೊಸ ಕಾರ್ಡುಗಳನ್ನು ಕೊಡಲಾಗುವುದು. ಪ್ರಧಾನ ಅರ್ಜಿದಾರರು ಮತ್ತು 

ಅವರ ಕುಟುಂಬದ ಸದಸ್ಯರ ಎರಡು ಭಾವಚಿತ್ರಗಳನ್ನು ತಂದು ಕಛೇರಿ ಪ್ರತಿ ಮತ್ತು ಸದಸ್ಯರ ಪ್ರತಿಯ ಹಿಂಭಾಗದಲ್ಲಿ ಅರ್ಜಿ 

ಫಾರಂನಲ್ಲಿ ಕ್ರಮ ಸಂಖ್ಯೆ ಅನುಗುಣವಾಗಿ ಪೋಟೋಗಳನ್ನು ಅಂಟಿಸಿ ಭಾವಚಿತ್ರದ ಕೆಳಗೆ ಅವರ ಹೆಸರನ್ನು ಬರೆಯಬೇಕು. 
19 , 2015 -16ನೇ ಸಾಲಿನಲ್ಲಿ ಹೊಸದಾಗಿ ನೋಂದಾವಣೆ/ನವೀಕರಣಗೊಂಡ / ಸೇರ್ಪಡೆಯಾದ ಸದಸ್ಯರುಗಳಿಗೆ ಸಂಘವು ವಾರ್ಷಿಕ ವಂತಿಗೆ ಹಣ 

ಪಡೆದು ನೀಡಿರುವ ಸ್ವೀಕೃತಿ ರಶೀದಿಯನ್ನು ಮತ್ತು ಹೊಸ ನೋಂದಣಿ ಫಾರಂನ ಸದಸ್ಯರಗಳ ಪ್ರತಿಯನ್ನು ಸದಸ್ಯರು 2015 - 16ನೇ ಸಾಲಿನ 
ಅಂತ್ಯದವರೆಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಮತ್ತು ಯೋಜನೆಯ ಸೌಲಭ್ಯವನ್ನು ಪಡೆಯುವ ಸಂದರ್ಭದಲ್ಲಿ ರಶೀದಿಯನ್ನು ಟ್ರಸ್ಟ್‌ನಿಂದ 

ಅಂಗೀಕರಿಸಲ್ಪಟ್ಟ ಆಸ್ಪತ್ರೆಗಳಿಗೆ ಕಡ್ಡಾಯವಾಗಿ ಹಾಜರುಪಡಿಸಬೇಕು ಎಂಬ ತಿಳಿವಳಿಕೆ ನೀಡತಕ್ಕದ್ದು . 
20. 2008 - 09ರ ಸಾಲಿನಿಂದ ಸದಸ್ಯರುಗಳಿಗೆ ಯುನಿಕ್ ಐಡಿ ಸಂಖ್ಯೆಯನ್ನು ನೀಡಿ ಸದಸ್ಯರುಗಳ ಮಾಹಿತಿಯನ್ನು ಯಶಸ್ವಿನಿ ವೆಬ್‌ಸೈಟ್ 

WWW.Yeshasvini.kar.nic.in /yeshsearch ನಲ್ಲಿ ಅಳವಡಿಸಲಾಗಿದೆ. 2014 -15ನೇ ಸಾಲಿನಲ್ಲಿ ಹೊಸದಾಗಿ ನೋಂದಣಿಯಾಗಿದ್ದ ಸದಸ್ಯರುಗಳು 
ಮತ್ತು ನವೀಕರಣಗೊಂಡಿದ್ದ ಸದಸ್ಯರುಗಳ ಮಾಹಿತಿಯನ್ನು ಕೂಡಾ ವೆಬ್‌ಸೈಟ್‌ನಲ್ಲಿ ಅಳವಡಿಸಲಾಗಿದೆ. ಆದ್ದರಿಂದ 2008 - 09 ಮತ್ತು 
ಅದಕ್ಕಿಂತ ಹಿಂದೆ ಈ ಯೋಜನೆಯ ಸದಸ್ಯರುಗಳಾಗಿದ್ದವರು ಮತ್ತು ನಂತರ ನೋಂದಾವಣೆ ನವೀಕರಿಸದೇ ಇದ್ದವರು, 2015 -16ನೇ 
ಸಾಲಿನಲ್ಲಿ, ಈ ಯೋಜನೆಯಡಿಯಲ್ಲಿ ಸೇರಲು ಬಯಸಿದಲ್ಲಿ, ಅಂತಹ ಸದಸ್ಯರುಗಳನ್ನು ನೋಂದಾಯಿಸಲು ಹೊಸ ನೋಂದಣಿ ಫಾರಂಗಳನ್ನು 
ಉಪಯೋಗಿಸಬೇಕು. 


೬೬೦ 


21. 


23. 


24 . 


25 . 


26 . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

ಭಾಗ ೧ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ತಮ್ಮ ಎಲ್ಲಾ ಸಾಲಗಾರರನ್ನು ಮನವೊಲಿಸಿ ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ 
ಯೋಜನೆಯಡಿಯಲ್ಲಿ ಸದಸ್ಯರನ್ನಾಗಿ ಮಾಡುತ್ತಿವೆ. ಇದೇ ರೀತಿ ಉಳಿದ ಎಲ್ಲಾ ಜಿಲ್ಲಾ ಕೇಂದ್ರ ಬ್ಯಾಂಕುಗಳು, ಗ್ರಾಮೀಣ ಸಹಕಾರ ಸಂಘಗಳು 
ಮತ್ತು ಫಿಕಾರ್ಡ್ ಬ್ಯಾಂಕುಗಳು ಸಹ ತಮ್ಮ ಸಾಲಗಾರರ ಮನವೊಲಿಸಿ ಸಾಲಗಾರರು ಮತ್ತು ಅವರ ಕುಟುಂಬದ ಇತರೆ ಎಲ್ಲಾ ಸದಸ್ಯರನ್ನು ಈ 
ಯೋಜನೆಯಡಿಯಲ್ಲಿ ನೋಂದಾಯಿಸಲು ಕ್ರಮ ಕೈಗೊಳ್ಳಲು ತಿಳಿಸಿದೆ. 
ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಸಹಕಾರಿ ಸಕ್ಕರೆ ಕಾರ್ಖಾನೆಗಳು, ಸಹಕಾರಿ ನೂಲಿನ ಗಿರಣಿಗಳು ಇತ್ಯಾದಿ ಸಹಕಾರಿ ಸಂಘಗಳು 
ಅವರ ಸದಸ್ಯರಿಗೆ ಹಣ ಪಾವತಿ ಮಾಡುವಾಗ ಅಂತಹ ಸದಸ್ಯರ ಕುಟುಂಬದ ಅರ್ಹ ವ್ಯಕ್ತಿಗಳನ್ನು ಮನವೊಲಿಸಿ ಸದಸ್ಯರನ್ನಾಗಿ ನೋಂದಣಿ 
ಮಾಡಬೇಕು. ಪ್ರಧಾನ ಅರ್ಜಿದಾರರು ಮತ್ತು ಅವರ ಕುಟುಂಬದ ಯಾವುದೇ ಸದಸ್ಯನು ಸರ್ಕಾರಿ ನೌಕರನಾಗಿ ಅಥವಾ ಖಾಸಗಿ ಕಂಪನಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು, ಬೇರೆ ಯಾವುದೇ ಆರೋಗ್ಯ ವಿಮಾ ಯೋಜನೆಯ ಸೌಲಭ್ಯಕ್ಕೆ ಅರ್ಹನಾಗಿದ್ದಲ್ಲಿ , ಅಂತಹವರನ್ನು ಯಶಸ್ವಿನಿ ಸಹಕಾರ 
ರೈತರ ಆರೋಗ್ಯ ರಕ್ಷಣಾ ಯೋಜನೆಯ ಫಲಾನುಭವಿಯಾಗಿ ನೋಂದಾಯಿಸಬಾರದು. ಆದಾಗ್ಯೂ ಯಾವುದೇ ಕಾರಣಕ್ಕಾಗಿ 
ನೋಂದಾಯಿಸಿದರೂ ಅವರು ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗುವುದಿಲ್ಲ. 
ರಾಜ್ಯದಲ್ಲಿ ಕೆಲವು ಹಾಲು ಉತ್ಪಾದಕರ ಒಕ್ಕೂಟಗಳು ಮತ್ತು ಕೆಲವು ಸಹಕಾರ ಸಂಘ/ ಸಂಸ್ಥೆಗಳು ಅವುಗಳ ಸದಸ್ಯರ ಯಶಸ್ವಿನಿ ವಂತಿಗೆಯಲ್ಲಿ 
ಭಾಗಶಃ ಹಣವನ್ನು ಸಹಕಾರ ಸಂಘದ ಸ್ವಂತ ಬಂಡವಾಳದಿಂದ ಭರಿಸುತ್ತಿವೆ. ಈ ಪದ್ಧತಿಯನ್ನು ರಾಜ್ಯದ ಎಲ್ಲಾ ಸಹಕಾರ ಸಂಘ ಸಂಸ್ಥೆಗಳೂ 
ಕೂಡ ಅನುಸರಿಸುವಂತೆ ಪ್ರೋತ್ಸಾಹಿಸಲು ಸೂಚಿಸಲಾಗಿದೆ. 
2015 - 16ನೇ ಸಾಲಿನಲ್ಲಿ ಹೊಸದಾಗಿ/ನವೀಕರಣ ಮಾಡಿಕೊಳ್ಳುವ ಸದಸ್ಯರುಗಳು ಸುಳ್ಳು ಮಾಹಿತಿ ಮತ್ತು ಅಕ್ರಮವಾಗಿ ಸದಸ್ಯರ ಅಥವಾ 
ಸಹಕಾರ ಸಂಘಗಳ ತಪ್ಪಿನಿಂದಾಗಿ ಆಗಿದ್ದರೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆಯೋ ನೋಂದಣಿ ಹೊಂದಿದ್ದರೆ ಅಂತಹ ವ್ಯಕ್ತಿಗಳು ಯಶಸ್ವಿನಿ 
ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯಡಿಯಲ್ಲಿ ಸೌಲಭ್ಯವನ್ನು ಪಡೆಯಲು ಅನರ್ಹರು ಹಾಗೂ ಪಾವತಿಸಿದ ವಂತಿಗೆ ಹಣವನ್ನು 
ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಹಾಗೆಯೇ ಅಂತಹ ಫಲಾನುಭವಿಗಳ ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯ 
ಸದಸ್ಯತ್ವ ತಂತಾನೇ ರದ್ದುಗೊಳ್ಳುತ್ತದೆ, ಪ್ರತ್ಯೇಕ ರದ್ದತಿ ಆದೇಶದ ಅವಶ್ಯಕತೆ ಇರುವುದಿಲ್ಲ. 
ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯಡಿಯಲ್ಲಿನ ಮಾಹಿತಿಯನ್ನೊಳಗೊಂಡ ಬೋಚರ್‌ಗಳನ್ನು ಸಹಕಾರ ಸಂಘಗಳು 
2015 - 16ನೇ ಸಾಲಿಗೆ ಯೋಜನೆಯಡಿಯಲ್ಲಿ ಹೊಸದಾಗಿ ನೋಂದಾಯಿಸುವ/ನವೀಕರಣಗೊಳ್ಳುವ ಫಲಾನುಭವಿಗಳ ಯಶಸ್ವಿನಿ ಕಾರ್ಡ್ 
ಹೊಂದಿರುವ ಪ್ರಧಾನ ಅರ್ಜಿದಾರರಿಗೆ ಕೊಡತಕ್ಕದು. 
ಈ ಕೆಳಕಂಡಂತೆ ಸೌಲಭ್ಯಗಳನ್ನು ಯಶಸ್ವಿನಿ ಸದಸ್ಯರಿಗೆ ಒದಗಿಸಲಾಗುವುದು. 
A . ವಾರ್ಡ್‌ಗಳ ಸೌಲಭ್ಯ : ಜನರಲ್ ವಾರ್ಡ್‌ನ ಸೌಲಭ್ಯದಲ್ಲಿ ಯಶಸ್ವಿನಿ ನೆಟ್‌ವರ್ಕ್ ಆಸ್ಪತ್ರೆಗಳಲ್ಲಿ ಅನುಮತಿಸಿದ 823 ಶಸ್ತ 

ಚಿಕಿತ್ಸೆಗಳನ್ನು ಒದಗಿಸಲಾಗುವುದು . ಯಶಸ್ವಿನಿ ಸದಸ್ಯರು ಸ್ಪೆಷಲ್ ವಾರ್ಡ್‌ನಲ್ಲಿ ಚಿಕಿತ್ಸೆ ಪಡೆಯಲು ಇಚ್ಚಿಸಿದರೆ ಅಂತಹ ಸದಸ್ಯರು 
ಆಯಾ ಆಸ್ಪತ್ರೆಗಳು ಸ್ಪೆಷಲ್ ವಾರ್ಡ್‌ನಲ್ಲಿ ಚಿಕಿತ್ಸೆಗೆ ನಿಗಧಿಪಡಿಸುವ ವೆಚ್ಚವನ್ನು ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ 

ಯೋಜನೆಯಿಂದ ಆಸ್ಪತ್ರೆಗೆ ದೊರಕುವ ಚಿಕಿತ್ಸಾ ವೆಚ್ಚವನ್ನು ಕಳೆದು ಉಳಿದ ಮೊತ್ತವನ್ನು ಪಾವತಿಸಬೇಕು. 
B. ರಿಯಾಯಿತಿ ದರದ ಹೊರರೋಗಿ ಚಿಕಿತ್ಸೆ : 2015 -16ನೇ ಸಾಲಿನಲ್ಲಿಯೂ ಸಹ ರಿಯಾಯಿತಿ ದರದಲ್ಲಿ ಅಂದರೆ ರೂ . 100 / 

ಸಾಮಾನ್ಯ ಹೊರರೋಗಿ ತಪಾಸಣೆಗೆ ಯಶಸ್ವಿನಿ ಸದಸ್ಯರು ಪಾವತಿಸಬೇಕು. ವಿಶೇಷ ಹೊರರೋಗಿ ತಪಾಸಣೆಗೆ ರೂ . 200/ 
ಪಾವತಿಸಬೇಕು ಮತ್ತು ಅವರು ತಪಾಸಣೆಗಾಗಿ ಪಾವತಿಸಿದ ರಶೀತಿಯ ಮೇಲೆ 3 ತಿಂಗಳವರೆಗೆ ಮೇಲೆ ಹೇಳಿದ ಹೊರರೋಗಿ 
ಚಿಕಿತ್ಸೆಗಳನ್ನು ಉಚಿತವಾಗಿ ಪಡೆಯಬಹುದು. 
ಕ್ಲಿನಿಕಲ್ ಇನ್ವೆಸ್ಟಿಗೇಷನ್ : 2015 - 16ನೇ ಸಾಲಿನಲ್ಲಿಯೂ ಯಶಸ್ವಿನಿ ಸದಸ್ಯರು ಶೇ 25 ರಿಯಾಯಿತಿ ದರದಲ್ಲಿ ನೆಟ್‌ವರ್ಕ್ 

ಆಸ್ಪತ್ರೆಗಳಲ್ಲಿ ಕ್ಲಿನಿಕಲ್ ಮತ್ತು ಇತರೆ ತಪಾಸಣೆಗಳನ್ನು ( Clinical & other Investigation) ಪಡೆಯಬಹುದು. 
D. ಗರಿಷ್ಟ ಮೊತ್ತದ ಚಿಕಿತ್ಸೆ : ಆಯಾ ವರ್ಷದಲ್ಲಿ ಒಂದು ಬಾರಿ ದಾಖಲಾದರೆ ರೂ . 1.25 ಲಕ್ಷಗಳು ಮತ್ತು ಅದೇ ವರ್ಷ ಅನೇಕ 

ಸಾರಿ ಆಸ್ಪತ್ರೆಗೆ ದಾಖಲಾದರೆ ರೂ . 2 .00 ಲಕ್ಷಗಳು 
ಈ ಬಗ್ಗೆ ಮಾಹಿತಿ ಇರುವ ಬೀಚರ್‌ಗಳನ್ನು ಪ್ರಧಾನ ಅರ್ಜಿದಾರರಿಗೆ ನೀಡಿ, ಬೋಚರನ್ನು ಸ್ವೀಕರಿಸಿರುವ ಬಗ್ಗೆ ಸ್ವೀಕೃತಿಯನ್ನು ಪಡೆದು 
ಸಹಕಾರ ಸಂಘಗಳು ಇಟ್ಟುಕೊಂಡಿರಬೇಕು ಹಾಗೂ ನೋಂದಾಯಿಸಿಕೊಳ್ಳುವ ಸದಸ್ಯರು ಬೋಚರ್‌ಗಳನ್ನು ಕಡ್ಡಾಯವಾಗಿ ಕೇಳಿ 
ಪಡೆದುಕೊಳ್ಳಬೇಕು. 
2015 - 16 ನೇ ಸಾಲಿನಲ್ಲಿ ಕೆಲವು ಸದಸ್ಯರು ಯಶಸ್ವಿನಿ ವಂತಿಗೆ ಹಣವನ್ನು ಸಹಕಾರ ಸಂಘಕ್ಕೆ ಪಾವತಿ ಮಾಡಿ, ಪೋಟೋ ಇತ್ಯಾದಿ ಅವಶ್ಯಕ 
ದಾಖಲೆಗಳನ್ನು ಒದಗಿಸದೆ ಇದ್ದರೆ, ಈ ಕಾರಣದಿಂದ ಸಹಕಾರ ಸಂಘದಲ್ಲಿ ಬಾಕಿ ಉಳಿದ ವಂತಿಗೆಯ ಮೊತ್ತವನ್ನು ಸಹಕಾರ ಸಂಘವು 
ಯಶಸ್ವಿನಿ ಟ್ರಸ್ಟ್‌ಗೆ ನೀಡಿದ ದೇಣಿಗೆಯೆಂದು ಪರಿಗಣಿಸಿ , ಟ್ರಸ್ಟ್ನ ಖಾತೆಗೆ ಜಮಾಮಾಡತಕ್ಕದ್ದು. 
2015 - 16ನೇ ಸಾಲಿನ ಯಶಸ್ವಿನಿ ಯೋಜನೆಯ ಅವಧಿಯು ದಿನಾಂಕ: 1-6 - 2015 ರಿಂದ ಪ್ರಾರಂಭವಾಗಿ 31- 05 -2016ಕ್ಕೆ ಮುಗಿಯುತ್ತದೆ. ಈ 
ಸುತ್ತೋಲೆ ಅನ್ವಯ ಹೊಸದಾಗಿ ನೋಂದಾವಣೆಯಾಗುವ /ಸೇರ್ಪಡೆಯಾಗುವ ಫಲಾನುಭವಿಗಳು ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ 
ಯೋಜನೆಯ ಸೌಲಭ್ಯವನ್ನು ದಿನಾಂಕ: 01.06. 2015 ರಿಂದ ಜಾರಿಗೆ ಬರುವಂತೆ ಮಾತ್ರ ಪಡೆಯಲು ಅರ್ಹರಾಗುತ್ತಾರೆ. ಆದ್ದರಿಂದ ಸಹಕಾರ 
ಸಂಘಗಳು ನೀಡುವ ವಂತಿಗೆ ಹಣ ಸ್ವೀಕೃತಿ ರಶೀದಿ/ ಫಲಾನುಭವಿಗೆ ನೀಡುವ ನೋಂದಣಿ ನಮೂನೆ ಭಾಗದ ಪ್ರತಿಯಲ್ಲಿ ಈ ಮೇಲಿನ 
ಅಂಶವನ್ನು ಸ್ವಷ್ಟವಾಗಿ ಬರೆಯಬೇಕು ಮತ್ತು ತಿಳುವಳಿಕೆಯನ್ನು ಸಹ ಫಲಾನುಭವಿಗೆ ನೀಡಬೇಕು. 


27 . 


ವಿ 


28. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


೬೬೧ 


ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯ ಮಾರ್ಗಸೂಚಿಗಳ ಬಗ್ಗೆ ತಿಳುವಳಿಕೆ ನೀಡಲು ಆಯಾ ಪ್ರಾಂತದ ಸಹಕಾರ 
ಸಂಘಗಳ ಜಂಟಿ ನಿಬಂಧಕರು ಅವರ ವ್ಯಾಪ್ತಿಯ ಇಲಾಖಾಧಿಕಾರಿಗಳ, ಜಿಲ್ಲಾ ಸಹಕಾರ ಬ್ಯಾಂಕ್‌ಗಳ, ಹಾಲು ಉತ್ಪಾದಕರ ಒಕ್ಕೂಟಗಳ ಮತ್ತು ಇತರೆ 
ಪ್ರಮುಖ ಸಹಕಾರ ಸಂಘ /ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿಗಳ ಸಭೆಯನ್ನು ಪ್ರಾಂತೀಯ ಮಟ್ಟದಲ್ಲಿ ನಿರ್ವಹಿಸಲು ಸೂಚಿಸಿದೆ. ನಂತರ 
ದಿನಾಂಕ 31 -3 - 2015ರೊಳಗೆ ಎಲ್ಲಾ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರುಗಳು ಅವರ ಜಿಲ್ಲೆಯ ಎಲ್ಲಾ ಗ್ರಾಮೀಣ ಸಹಕಾರ ಸಂಘಗಳ ಅಧ್ಯಕ್ಷರ 
ಮತ್ತು ಕಾರ್ಯದರ್ಶಿಯವರ , ಸ್ವಸಹಾಯ ಗುಂಪು ಮತ್ತು ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳ ಸಭೆ ಕರೆದು ಕಾರ್ಯಾಗಾರ ಏರ್ಪಡಿಸಿ ಯೋಜನೆಯ 
ಮಾರ್ಗಸೂಚಿ ನಿಯಮಗಳು , ಇತಿಮಿತಿಗಳು ಮತ್ತು ಯೋಜನೆಯಿಂದ ಸೌಲಭ್ಯ ಪಡೆಯುವವರ ಬಗ್ಗೆ ಮಾಹಿತಿಯನ್ನು ನೀಡಿ, ತೆಗೆದುಕೊಂಡ ಕ್ರಮದ ಬಗ್ಗೆ 
ವರದಿಯನ್ನು ಸಹಕಾರ ಸಂಘಗಳ ನಿಬಂಧಕರಿಗೆ ಮತ್ತು ಸರ್ಕಾರಕ್ಕೆ ಸಲ್ಲಿಸಲು ಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ ವೆಂಕಟಸ್ವಾಮಿ 

ವಿಶೇಷ ಕರ್ತವ್ಯಾಧಿಕಾರಿ ಮತ್ತು ಪದನಿಮಿತ್ತ 
PR . 226 

ಸರ್ಕಾರದ ಉಪ ಕಾರ್ಯದರ್ಶಿ. 
Sc . 250 

ಸಹಕಾರ ಇಲಾಖೆ 


ವಿಷಯ :- 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ತೆರೆಯಲಾಗಿರುವ ಹೊಸ ಪಶುಚಿಕಿತ್ಸಾಲಯಗಳಿಗೆ ಸ್ಥಳ ಗುರುತಿಸುವುದು 
ಹಾಗೂ ಮೇಲ್ದರ್ಜೆಗೇರಿಸಲಾಗಿರುವ ಪಶು ಚಿಕಿತ್ಸಾಲಯಗಳಿಗೆ ಸಂಸ್ಥೆಗಳನ್ನು ಗುರುತಿಸುವ ಕುರಿತು. 
1) ಸರ್ಕಾರದ ಆದೇಶ ಸಂಖ್ಯೆ: ಪಸಂಮೀ 73 ಪಸಸೇ 2014 , ದಿನಾಂಕ: 24.12.2014 
2) ಸರ್ಕಾರದ ಆದೇಶ ಸಂಖ್ಯೆ : ಪಸಂಮೀ 73 ಪಸಸೇ 2014 , ದಿನಾಂಕ : 04 .02 .2015 


ಓದಲಾಗಿದೆ:- 


3) ಸರ್ಕಾರದ ಆದೇಶ ಸಂಖ್ಯೆ : ಪಸಂಮೀ 73 ಪಸಸೇ 2014 , ದಿನಾಂಕ: 09. 03. 2015 
4) ಮಾನ್ಯ ಮುಖ್ಯಮಂತ್ರಿಯವರ ಅನುಮೋದಿತ ಟಿಪ್ಪಣಿ ದಿನಾಂಕ: 12.05. 2015 


ಪ್ರಸಾವನೆ : 


ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ರಾಜ್ಯಾದ್ಯಂತ 100 ಹೊಸ 
ಪಶುಚಿಕಿತ್ಸಾಲಯಗಳನ್ನು ತೆರೆಯಲು ಹಾಗೂ 100 ಪ್ರಾಥಮಿಕ ಪಶುಚಿಕಿತ್ಸಾ ಕೇಂದ್ರಗಳನ್ನು ಪಶುಚಿಕಿತ್ಸಾಲಯಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಮಂಜೂರಾತಿ 
ನೀಡಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಆದೇಶದಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ : ಪಸಂಮೀ 73 ಪಸಸೇ 2014 , ದಿನಾಂಕ : 24.12 .2014 
ರನ್ವಯ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ರಾಜ್ಯದಾದ್ಯಂತ 100 ಹೊಸ ಪಶುಚಿಕಿತ್ಸಾಲಯಗಳನ್ನು ತೆರೆಯಲು ಹಾಗೂ 100 ಪ್ರಾಥಮಿಕ 
ಪಶುಚಿಕಿತ್ಸಾ ಕೇಂದ್ರಗಳನ್ನು ಪಶುಚಿಕಿತ್ಸಾಲಯಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಮಂಜೂರಾತಿ ನೀಡಲಾಗಿದ್ದು , ಸದರಿ ಆದೇಶದನ್ವಯ ಹೊಸದಾಗಿ 
ತೆರೆಯಲಾಗುವ 75 ಪಶುಚಿಕಿತ್ಸಾಲಯಗಳಿಗೆ ಸ್ಥಳಗಳನ್ನು ಗುರುತಿಸಲಾಗಿದೆ ಹಾಗೂ ಪಶುಚಿಕಿತ್ಸಾಲಯಗಳನ್ನಾಗಿ ಮೇಲ್ದರ್ಜೆಗೇರಿಸುವ 69 ಪ್ರಾಥಮಿಕ 
ಪಶುಚಿಕಿತ್ಸಾ ಕೇಂದ್ರಗಳನ್ನು ಗುರುತಿಸಿ ಆದೇಶಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಆದೇಶದಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ: ಪಸಂಮೀ 73 ಪಸಸೇ 2014, ದಿನಾಂಕ : 24.12.2014 
ರನ್ವಯ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ರಾಜ್ಯದಾದ್ಯಂತ 100 ಹೊಸ ಪಶುಚಿಕಿತ್ಸಾಲಯಗಳನ್ನು ತೆರೆಯಲು ಹಾಗೂ 100 ಪ್ರಾಥಮಿಕ 
ಪಶುಚಿಕಿತ್ಸಾ ಕೇಂದ್ರಗಳನ್ನು ಪಶುಚಿಕಿತ್ಸಾಲಯಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಮಂಜೂರಾತಿ ನೀಡಲಾಗಿದ್ದು, ಸದರಿ ಆದೇಶದನ್ವಯ ಹೊಸದಾಗಿ 
ತೆರೆಯಲಾಗುವ 7 ಪಶುಚಿಕಿತ್ಸಾಲಯಗಳಿಗೆ ಸ್ಥಳಗಳನ್ನು ಗುರುತಿಸಲಾಗಿದೆ ಹಾಗೂ ಪಶುಚಿಕಿತ್ಸಾಲಯಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗುವ 9 ಪ್ರಾಥಮಿಕ 
ಪಶುಚಿಕಿತ್ಸಾ ಕೇಂದ್ರಗಳನ್ನು ಗುರುತಿಸಿ ಆದೇಶಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ ಟಿಪ್ಪಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ರಾಜ್ಯಾದ್ಯಂತ ತೆರೆಯಲಾಗುವ ಹೊಸ 
ಪಶುಚಿಕಿತ್ಸಾಲಯಗಳಿಗೆ ಗುರುತಿಸಿರುವ ಸ್ಥಳಗಳ ಪಟ್ಟಿಯನ್ನು ಹಾಗೂ ಮೇಲ್ದರ್ಜೆಗೇರಿಸಲಾಗುವ ಪಶುಚಿಕಿತ್ಸಾಲಯಗಳಿಗೆ ಗುರುತಿಸಿರುವ ಸಂಸ್ಥೆಗಳ 
ಪಟ್ಟಿಯನ್ನು ಅನುಮೋದಿಸಿರುತ್ತಾರೆ. 

- ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, 2014 -15 ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಘೋಷಿಸಿರುವಂತೆ ಸರ್ಕಾರಿ 
ಆದೇಶ ಸಂಖ್ಯೆ: ಪಸಂಮೀ 73 ಪಸಸೇ 2014 ದಿನಾಂಕ: 24.12.2014 ರನ್ವಯ ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುವಂತೆ ಪಶುಪಾಲನಾ 
ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ರಾಜ್ಯಾದ್ಯಂತ ತೆರೆಯಲಾಗುವ ಹೊಸ ಪಶುಚಿಕಿತ್ಸಾಲಯಗಳಿಗೆ ಮುಂದುವರೆದು ಸ್ಥಳಗಳನ್ನು ಗುರುತಿಸಲು ಹಾಗೂ 
ಮೇಲ್ದರ್ಜೆಗೇರಿಸಲಾಗುವ ಪಶುಚಿಕಿತ್ಸಾಲಯಗಳಿಗೆ ಸಂಸ್ಥೆಗಳನ್ನು ಗುರುತಿಸಲು ತೀರ್ಮಾನಿಸಿ ಈ ಕೆಳಕಂಡ ಆದೇಶ. 


و&& 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೧ 


ಕ್ರ ಸಂ . 


ಸರ್ಕಾರಿ ಆದೇಶ ಸಂಖ್ಯೆ : ಪಸಂಮೀ 73 ಪಸಸೇ 2014 , ಬೆಂಗಳೂರು ದಿನಾಂಕ: 14 .05 .2015 
ಮೇಲ್ಕಂಡ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಸರ್ಕಾರಿ ಆದೇಶ ಸಂಖ್ಯೆ: ಪಸಂಮೀ 73 ಪಸಸೇ 2014 ದಿನಾಂಕ : 
24.12.2014 ರನ್ವಯ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ರಾಜ್ಯಾದ್ಯಂತ 100 ಹೊಸ ಪಶುಚಿಕಿತ್ಸಾಲಯಗಳನ್ನು ತೆರೆಯಲು ಹಾಗೂ 
100 ಪ್ರಾಥಮಿಕ ಪಶುಚಿಕಿತ್ಸಾ ಕೇಂದ್ರಗಳನ್ನು ಪಶುಚಿಕಿತ್ಸಾಲಯಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಮಂಜೂರಾತಿ ನೀಡಲಾಗಿದ್ದು, ಸದರಿ ಆದೇಶದನ್ವಯ 
ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುವಂತೆ ಹೊಸದಾಗಿ ತೆರೆಯಲಾಗುವ 18 ಪಶುಚಿಕಿತ್ಸಾಲಯಗಳಿಗೆ ಇದರೊಂದಿಗೆ ಲಗತ್ತಿಸಿರುವ ಅನುಬಂಧ-1 
ರಲ್ಲಿರುವಂತೆ ಸ್ಥಳಗಳನ್ನು ಗುರುತಿಸಲಾಗಿದೆ ಹಾಗೂ ಪಶುಚಿಕಿತ್ಸಾಲಯಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗುವ 22 ಪ್ರಾಥಮಿಕ ಪಶುಚಿಕಿತ್ಸಾ ಕೇಂದ್ರಗಳನ್ನು 
ಅನುಬಂಧ -2 ರಲ್ಲಿರುವಂತೆ ಗುರುತಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ . ಪ್ರಸನ್ನ 

ಪೀಠಾಧಿಕಾರಿ -2 , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, 

( ಪಶುಸಂಗೋಪನೆ - ಎ) 
ಸರ್ಕಾರಿ ಆದೇಶ ಸಂಖ್ಯೆ : ಪಸಂಮೀ 73 ಪಸಸೇ 2014 , ಬೆಂಗಳೂರು, ದಿನಾಂಕ: 14.05 .2015 ಕ್ಕೆ ಅನುಬಂಧ- 1 
ಜಿಲ್ಲೆಯ ಹೆಸರು ತಾಲ್ಲೂಕಿನ ಹೆಸರು 

ಹೊಸದಾಗಿ ಪಶು ಚಿಕಿತ್ಸಾಲಯಗಳನ್ನು ಪ್ರಾರಂಭಿಸಲು 

ಮಂಜೂರಾತಿ ನೀಡುವ ಗ್ರಾಮಗಳ ಹೆಸರು 
ಬಾಗಲಕೋಟೆ | ಬೀಳಗಿ 

ಹನಗವಾಡಿ 
ಬಾಗಲಕೋಟೆ ಜಮಖಂಡಿ 

ಜಂಬಗಿ ಬಿ , ಕೆ 
ಬಾಗಲಕೋಟೆ ಬಾಗಲಕೋಟೆ 

ರಾಂಪೂರ 
ಬಳ್ಳಾರಿ ಹೂವಿನಹಡಗಲಿ 

ನಾಗತಿಬಸಾಪುರ 
ವಿಜಯಪುರ ಬಸವನ ಬಾಗೇವಾಡಿ 

ಚಿಮ್ಮಲಗಿ 
ಬಿಜಾಪುರ ಮುದ್ದೇಬಿಹಾಳ 

ಆಲೂರು 
ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ 

ಸಿದ್ದನಕಟ್ಟೆ 
ಧಾರವಾಡ ಕುಂದಗೋಳ 

ಕಟ್ಟೂರು 
ಗದಗ ರೋಣ 

ಅಸೂಟಿ 
ಕಲಬುರಗಿ ಅಫ್ಘಲ್‌ಪುರ 

ಕವಲಗಾ ( ಬಿ) 
11. ಕಲಬುರಗಿ 

ಚಿತ್ತಾಪುರ 

ಭೀಮಳ್ಳಿ 
12 . ಕಲಬುರಗಿ 

ಜೇವರ್ಗಿ 

ಮಾಗಣಗೇರ 
ಹಾವೇರಿ ಹಾನಗಲ್ 

ಶಾಡಗೊಪ್ಪ 
14 . ಕೊಪ್ಪಳ 

ಯಲ್ಲುರ್ಗಾ 

ಬೆಣ್ಕಲ್ 
15 . ತುಮಕೂರು 

ಮಧುಗಿರಿ 

ಚಿಕ್ಕಮಾಲೂರು 
ಉತ್ತರ ಕನ್ನಡ ಹಳಿಯಾಳ 

ಸಾಮಾಣಿ 
ಬೀದರ್‌ ಭಾಲ್ಕಿ 

ಹಲಸತಗಾಂವ್ 
ದಾವಣಗೆರೆ | ಹರಪನಹಳ್ಳಿ 

ಲಕ್ಷ್ಮೀಪುರ 
ಸರ್ಕಾರಿ ಆದೇಶ ಸಂಖ್ಯೆ : ಪಸಂಮೀ 73 ಪಸಸೇ 2014 , ಬೆಂಗಳೂರು, ದಿನಾಂಕ: 14.05.2015 ಕ್ಕೆ ಅನುಬಂಧ - 2 

ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳು /ಕೃ .ಗ. ಉ .ಕೇ ಗಳನ್ನು ಪಶುಚಿಕಿತ್ಸಾಲಯಗಳನ್ನಾಗಿ ಮೇಲ್ದರ್ಜೆಗೇರಿಸಿರುವ ಸ್ಥಳಗಳು 
ಕ್ರ ಸಂ . ಜಿಲ್ಲೆಯ ಹೆಸರು 

ತಾಲ್ಲೂಕಿನ ಹೆಸರು 

ಪಶುಚಿಕಿತ್ಸಾಲಯಗಳನ್ನಾಗಿ 

ಮೇಲ್ದರ್ಜೆಗೇರಿಸಬೇಕಾದ ಸಂಸ್ಥೆಯ ಹೆಸರು 
ಬೆಂಗಳೂರು ನಗರ ಆನೇಕಲ್ 

ಕೃ.ಗ. ಕೇಂ , ಹುಸ್ಕೂರು 
ತುಮಕೂರು ಕುಣಿಗಲ್ 

ಪ್ರಾಪಚಿ, ಯಲಿಯೂರು 
| ಉಡುಪಿ ಕುಂದಾಪುರ 

ಪ್ರಾಪಚಿ, ಕಿರುಮಂಜೇಶ್ವರ 
4. ಬೀದರ್ 

ಭಾಲ್ಕಿ 

ಪ್ರಾಪಚಿ, ಬಾಳೂರು 


10 . 


16 . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


೬೬೩ 


ಕ್ರ. ಸಂ . 


ಜಿಲ್ಲೆಯ ಹೆಸರು 


ತಾಲ್ಲೂಕಿನ ಹೆಸರು 


5. 


ಬೀದರ್ 


ಹುಮ್ಮಾಬಾದ್ 


ಪಶುಚಿಕಿತ್ಸಾಲಯಗಳನ್ನಾಗಿ 
ಮೇಲ್ದರ್ಜೆಗೇರಿಸಬೇಕಾದ ಸಂಸ್ಥೆಯ ಹೆಸರು 
ಕೃ . ಗ. ಉ . ಕೇಂ , ಹಳ್ಳಿಖೇಡ್ (ಕೆ) 
ಪ್ರಾಪಚಿ, ತಮದಡ್ಡಿ 
ಪ್ರಾಪಚಿ, ಗುಂಬಳ್ಳಿ 
ಪ್ರಾಪಚಿ, ಮಂಚಿ 


ವಿಜಯಪುರ 


ಮುದ್ದೇಬಿಹಾಳ 


ಚಾಮರಾಜ ನಗರ 


ಯಳಂದೂರು 


ದಕ್ಷಿಣ ಕನ್ನಡ ಜಿಲ್ಲೆ 


ಬಂಟ್ವಾಳ 


ಗದಗ 


ಗದಗ 


ಕೃ .ಗ. ಉ . ಕೇಂ , ಕುರ್ತಕೋಟಿ 


ಗದಗ 


ಮುಂಡರಗಿ 


ಪ್ರಾಪಚಿ , ಹಳ್ಳಿಕೇರಿ 


11 . 


ಗದಗ. 


ರೋಣ 


ಗದಗ 


ಶಿರಹಟ್ಟಿ 
ಹೊಸಪೇಟೆ 


ಪ್ರಾಪಚಿ, ಹುಲ್ಲೂರ 
ಪ್ರಾಪಚಿ, ಸೂರಣಗಿ 
ಆರ ಡಿ ಸೆಂಟರ್, ಮೆಟ್ರಿ 


13 . 


| ಬಳ್ಳಾರಿ 


14 . 


ಕಲಬುರಗಿ 


ಅಫ್ಘಲ್‌ಪುರ 


ಪ್ರಾಪಚಿ, ಉಡಚಣ 


15 . 


| ಕಲಬುರಗಿ 


ಜೇವರ್ಗಿ 


ಪ್ರಾಪಚಿ , ಹುಲ್ಲೂರ 


ಹಾವೇರಿ 


ಹಾನಗಲ್ 


ಪ್ರಾಪಚಿ, ನರೇಗಲ್ 


| ಕೊಪ್ಪಳ 


ಯಲಬುರ್ಗಾ 


ಪ್ರಾಪಚಿ, ಬಳಗೇರಿ 


ಪ್ರಾಪಚಿ, ನಿಂಬಳಗೇರಿ 


ಬಳ್ಳಾರಿ 
ಬಳ್ಳಾರಿ 


ಕೂಡ್ಲಿಗಿ 
ಹೊಸಪೇಟೆ 


19 . 


ಕೃ .ಗ.ಉಕೇಂ, ನಾಗೇನಹಳ್ಳಿ 


20 . 


ಭದ್ರಾವತಿ 


ಪ್ರಾಪಚಿ, ಅರಳಿಹಳ್ಳಿ 


21. 


ಶಿವಮೊಗ್ಗ 
ಉತ್ತರ ಕನ್ನಡ 
ಉತ್ತರ ಕನ್ನಡ 


ಮುಂಡಗೋಡ 


ಪ್ರಾಪಚಿ, ಚೌಡಳ್ಳಿ 
ಕೃ . ಗ. ಕೇಂ , ದೇಹಳ್ಳಿ 


22. 


ಯಲ್ಲಾಪುರ 


ಹೆಚ್. ಪ್ರಸನ್ನ 

ಪೀಠಾಧಿಕಾರಿ - 2 , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ,( ಪಶುಸಂಗೋಪನೆ - ಎ) 


PR. 297 
SC. 100 


ವಿಷಯ: 


ಸಹಕಾರ ಸಚಿವಾಲಯ 
ಅರ್ಥ ಮೂವರ್‌ ಕಾರ್ಮಿಕರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಕೋಲಾರ ಇದರ 2008 - 09 
ರಿಂದ 2012 - 13 ನೇ ಸಾಲಿನ ಲೆಕ್ಕ ಪರಿಶೋಧನೆಯನ್ನು ಮರು ಲೆಕ್ಕಪರಿಶೋಧನೆಗೆ ಮಾಡುವ ಬಗ್ಗೆ. 
ಪತ್ರ ಸಂಖ್ಯೆ:ತಪಘ/ ಬೆಂವಿಕೋ / 25 /2014 - 15 / 7157, ದಿ: 3 -1 - 2015 


ಓದಲಾಗಿದೆ: 


ಪ್ರಸ್ತಾವನೆ : 

ಮೇಲೆ ಓದಲಾದ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರ ಪ್ರಸ್ತಾವೆಯಲ್ಲಿ ಅರ್ಥ್ ಮೂವರ್ ಕಾರ್ಮಿಕರ ಗೃಹ ನಿರ್ಮಾಣ 
ಸಹಕಾರ ಸಂಘ ನಿ.,ಕೋಲಾರ ಇದರ 2008- 09 ರಿಂದ 2012 - 13ನೇ ಸಾಲಿನ ಲೆಕ್ಕಪರಿಶೋಧನೆಯನ್ನು ಈ ಕೆಳಕಂಡ ಲೋಪದೋಷಗಳನ್ನು ಗುರುತಿಸಿ 
ಮರುಲೆಕ್ಕಪರಿಶೋಧನೆಗೆ ಒಳಪಡಿಸಲು ಸರ್ಕಾರಕ್ಕೆ ಪ್ರಸ್ತಾವೆ ಸಲ್ಲಿಸಿರುತ್ತಾರೆ. 

1) ಸಂಘವು 2008 - 09 ರಿಂದ 2012 -13 ರ ಅವಧಿಯ ಲೆಕ್ಕಪರಿಶೋಧನೆಯನ್ನು ಕೇವಲ ಒಂದೇ ದಿನದಲ್ಲಿ ಪ್ರಾರಂಭಿಸಿ ಮುಂದುವರೆಸಿ, 

ಮುಕ್ತಾಯಗೊಳಿಸಿರುವುದನ್ನು ಗಮನಿಸಿದರೆ ಇವರು ಸಂಘದ ಲೆಕ್ಕಪುಸ್ತಕ / ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿರುವುದು 

ಅನುಮಾನಾಸ್ಪದವಾಗಿರುತ್ತದೆ. 
2) ಸದಸ್ಯರಿಂದ ಪಾವತಿಯಾದ ಷೇರು ಧನದ ಮೊಬಲಗು ದಿನಾಂಕ:31 - 03 -2013ರ ಅಂತ್ಯಕ್ಕೆ ರೂ 4,86,000- 00 ಗಳಿರುತ್ತವೆ. ಷೇರು 

ಧನದ ಕುಳುವಾರು ತಃಖ್ಯೆ ಹಾಜರುಪಡಿಸಿರುವುದಿಲ್ಲ ಹಾಗೂ ಕುಳುವಾರು ಪಟ್ಟಿಯ ಒಟ್ಟು ಮೊಬಲಗನ್ನು ನಮೂದಿಸಿರುವುದಿಲ್ಲ. ಈ 
ಬಗ್ಗೆ ಹಿರಿಯ ಲೆಕ್ಕಪರಿಶೋಧಕರು ಯಾವುದೇ ವಿಶ್ಲೇಷಣೆ ಮಾಡಿರುವುದಿಲ್ಲ. 


೬೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೧ 


3) ದಿನಾಂಕ:31 - 03 -2013ರ ಅಂತ್ಯಕ್ಕೆ ಸದಸ್ಯರ ನಿರಖು ಠೇವಣಿ ರೂ 6,14,000/ - ಗಳಿದ್ದು ಮುಂಗಡ ಖಾತೆಗಳನ್ನು ನಿರ್ವಹಿಸಿರುವ 

ಬಗ್ಗೆ ನಮೂದಿಸಿರುತ್ತಾರೆ. ಆದರೆ ಈ ಸಂಬಂಧ ಕುಳುವಾರು ಪರಿಶೀಲನೆ ಬಗ್ಗೆ ಯಾವುದೇ ವ್ಯಾಖ್ಯಾನವನ್ನು / ವಿಶ್ಲೇಷಣೆಯನ್ನು 

ನೀಡಿರುವುದಿಲ್ಲ. 
4) ಆಸ್ತಿ ಜವಾಬ್ದಾರಿ ತಃಖ್ಯೆ ರೀತ್ಯಾ ದಿನಾಂಕ:31-03 -2013 ರ ಅಂತ್ಯಕ್ಕೆ ರೂ 27, 00, 000/- ಮುಂಗಡವಿದ್ದು, ವರದಿ ಪುಟ- 20ರಲ್ಲಿ 

ಕೇವಲ ಅಗತ್ಯತೆಗನುಸಾರವಾಗಿ ಅರ್ಜುನ್‌ರವರಿಂದ ಪಡೆದಿರುವ ಮುಂಗಡವೆಂದು ನಮೂದಿಸಿದ್ದು, ಖಾಸಗಿ ವ್ಯಕ್ತಿಯೊಬ್ಬರಿಂದ ಬೈಲಾ 

ವಿರುದ್ಧವಾಗಿ ಆಡಳಿತ ಮಂಡಳಿ ನಿರ್ದೇಶಕರ ಗಮನಕ್ಕೆ ತಾರೆದೆ ನಡಸಿರುವ ವ್ಯವಹಾರದ ಬಗ್ಗೆ ಸೂಕ್ತ ರೀತಿಯಲ್ಲಿ ವಿಶ್ಲೇಷಿಸಿರುವುದಿಲ್ಲ. 
5) ದಿನಾಂಕ: 31 -03 - 2013ರ ಅಂತ್ಯಕ್ಕೆ ಜಮೀನು ಅಭಿವೃದ್ಧಿ ವೆಚ್ಚವೆಂದು 2010 -11ಕ್ಕೆ ರೂ 10 ,61 ,960/- 2011 -12ಕ್ಕೆ ರೂ 5 ,60, 719 / 

ಗಳನ್ನು ಸೇರಿದಂತೆ ಒಟ್ಟು ರೂ 16 ,22,679/- ಗಳ ಖರ್ಚು ತೋರಿಸಿರುವ ಸಂಘದವರ ಕ್ರಮವನ್ನು ಆಕ್ಷೇಪಿಸಿ ಜವಾಬ್ದಾರಿಯೊಂದಿಗೆ 

ವಸೂಲಾತಿಗೆ ಸೂಚಿಸಿರುವುದಿಲ್ಲ. 
6 ) ಬಿ. ಇ. ಎಂ .ಎಲ್. ಕಾರ್ಮಿಕರ ಪತ್ತಿನ ಸಹಕಾರ ಸಂಘವು ಇದ್ದು, ಸಂಘದ ಸದಸ್ಯರಿಂದ ವಸೂಲಾದ ಸಾಲದ ಮೊಬಲಗಿನ ಚೆಕ್‌ನ್ನು ಈ 

ಗೃಹ ನಿರ್ಮಾಣ ಸಹಕಾರ ಸಂಘದ ಲೆಕ್ಕಪುಸ್ತಕಗಳಲ್ಲಿ ಅಳವಡಿಸುತ್ತಿರುವ ಕ್ರಮವನ್ನು ಆಕ್ಷೇಪಿಸಿರುವುದಿಲ್ಲ . ಈ ಬಾಬ್ರು 2008- 09 
ರಿಂದ 2011- 12ರ ಅವಧಿಯಲ್ಲಿ ಜರುಗಿದೆ ಎಂದು ಆಪಾದಿಸಲಾಗಿರುವ ಮೊಬಲಗು ಒಟ್ಟು ರೂ 14 ,93,551/- ಗಳ ಬಗ್ಗೆ ಸೂಕ್ತ 
ರೀತಿಯಲ್ಲಿ ವಿಮರ್ಶಿಸಿರುವುದಿಲ್ಲ. ಹಾಗೂ 2008 - 09 ನೇ ಸಾಲಿನಿಂದಲೂ ಸಹ ನಿರಂತರವಾಗಿ ಬಿ. ಇ. ಎಂ .ಎಲ್. ಪತ್ತಿನ ಸಹಕಾರ 
ಸಂಘದೊಂದಿಗೆ ವ್ಯವಹಾರ ನಡೆಸುತ್ತಾ ಬಂದಿದ್ದರೂ ಸಹ ಈ ಬಗ್ಗೆ ತಮ್ಮ ವರದಿಯಲ್ಲಿ ಆಕ್ಷೇಪಿಸಿ ಸೂಕ್ತ ಜವಾಬ್ದಾರಿಯೊಂದಿಗೆ 

ವಿಶ್ಲೇಷಿಸಿರುವುದಿಲ್ಲ. 
7) ಗೌರವ ಕಾರ್ಯದರ್ಶಿಯನ್ನು ಹೊರತುಪಡಿಸಿ ಸಂಘದಲ್ಲಿ ಯಾವುದೇ ಸಿಬ್ಬಂದಿ ಕಾರ್ಯನಿರ್ವಹಿಸದೆ ಇದ್ದರೂ ಸಹ 2008- 09 
ರಿಂದ 2012 - 13 ರ ಅವಧಿಯಲ್ಲಿ ಒಟ್ಟು ರೂ 1,77 ,000 /- ಗಳನ್ನು ಖರ್ಚು ಹಾಕಿರುವುದನ್ನು ಆಕ್ಷೇಪಿಸಿ ವಸೂಲಾತಿಗೆ 

ಅಲ್ಲದೇ ವರದಿ ಪುಟ 18ರ ಸಿಬ್ಬಂದಿ ಶೀರ್ಷಿಕೆಯಡಿಯಲ್ಲಿ ಶ್ರೀ ಎಂ . ವೆಂಕಟೇಗೌಡ, ಗೌರವ ಕಾರ್ಯದರ್ಶಿ 
ಮತ್ತು ಶ್ರೀ . . . . . . . . . . . . . . . . . ಗುಮಾಸ್ತೆ ಎಂದು ನಮೂದಿಸಿರುತ್ತಾರೆ. 
8) ಗೌರವ ಕಾರ್ಯದರ್ಶಿಯಾದ ಶ್ರೀ ಎಂ . ವೆಂಕಟೇಗೌಡ ಇವರು ಕಾರ್ಮಿಕರ ಪತ್ತಿನ ಸಹಕಾರ ಸಂಘದಲ್ಲಿಯೂ ಸಹ ಗೌರವ 

ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು , ಹಿಂದಿನ ಸಾಲುಗಳಲ್ಲಿ ಪತ್ತಿನ ಸಹಕಾರ ಸಂಘದಿಂದ ಕಾನೂನು ಬಾಹಿರವಾಗಿ 
ಪಡೆದಿರುವ ರೂ 1,18,50,778/- ಅಸಲು ಮತ್ತು ಬಡ್ಡಿ ರೂ 97,72,812 /- ಗಳ ಪೈಕಿ ರೂ 62,24,032 /- ಗಳನ್ನು ಪಾವತಿ 

ಮಾಡಲಾಗಿದ್ದು , ಈ ಬಗ್ಗೆ ನಿಯಮಗಳಡಿಯಲ್ಲಿ ಇರುವ ಅವಕಾಶಗಳೊಂದಿಗೆ ವಿಶ್ಲೇಷಿಸಿರುವುದಿಲ್ಲ. 
9) 2011-12 ಮತ್ತು 2012 - 13 ನೇ ಸಾಲಿನಲ್ಲಿ ವಸುಧಾ ಡೆವಲಪ‌ಗೆ 3ನೇ ಹಂತದ ಜಮೀನು ಅಭಿವೃದ್ದಿಗಾಗಿ ಪಾವತಿಸಲಾಗಿರುವ ರೂ 

1, 74 ,50,000 / - ಗಳನ್ನು ನಿಯಮಬಾಹಿರವಾಗಿ ಪಾವತಿಸಿರುವುದನ್ನು ದುರುಪಯೋಗ ಶೀರ್ಷಿಕೆಯಡಿ ಜವಾಬ್ದಾರಿ 
ನಿಗದಿಪಡಿಸುವುದರೊಂದಿಗೆ ಆಕ್ಷೇಪಿಸಿರುವುದಿಲ್ಲ. 


ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಸಿಒ 10 ಸಿಎಎಂ2015 , ಬೆಂಗಳೂರು, ದಿನಾಂಕ: 03 - 03 - 2015. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಅರ್ಥ್ ಮೂವರ್ ಕಾರ್ಮಿಕರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಕೋಲಾರ 
ಇದರ 2008 -09 ರಿಂದ 2012 -13 ರ ಸಾಲಿನ ಪರಿಶೋಧಿತ ಲೆಕ್ಕಪತ್ರಗಳನ್ನು ಶ್ರೀ ಪಿ.ಸಿ. ಶ್ರೀನಿವಾಸ, ಲೆಕ್ಕಪರಿಶೋಧಕರು, ಹಿರಿಯ ಲೆಕ್ಕ ಪರಿಶೋಧಕರ 
ಕಛೇರಿ ಮಾಲೂರು ಇವರನ್ನು ನಿಯೋಜಿಸಿ ಪುನರ್ ಲೆಕ್ಕಪರಿಶೋಧನೆ ನಡೆಸಲು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959 , ಕಲಂ 63 (13) ರೀತ್ಯ 
ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಗೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಂ . ವೆಂಕಟಸ್ವಾಮಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR. 190 

ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , 
SC. 50 

ಸಹಕಾರ ಇಲಾಖೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


೬೬೫ 


ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ವ್ಯಾಸರಾಜ ಮಠದ (ಸೋಸಲೆ) ಇಲ್ಲಿನ ಆಡಳಿತಾಧಿಕಾರಿಯ ಅವಧಿಯನ್ನು ಮುಂದುವರೆಸುವ ಬಗ್ಗೆ 
ಓದಲಾಗಿದೆ: (1) ಸರ್ಕಾರದ ಆದೇಶ ಸಂಖ್ಯೆ :ಕಂಇ 67 ಮುದಾಪ್ರ 2002 ದಿನಾಂಕ:26.05.2012 

( 2) ಸರ್ಕಾರದ ಆದೇಶ ಸಂಖ್ಯೆ:ಕಂಇ 34 ಮುಸೇವಿ 2014 ದಿನಾಂಕ:24 .05 .2014 
(3) ಆಡಳಿತಾಧಿಕಾರಿ , ಶ್ರೀ ವ್ಯಾಸರಾಜ ಮಠ (ಸೋಸಲೆ) ಇವರ ಪತ್ರ ಸಂಖ್ಯೆ: ಆ/ 22 / ಶ್ರೀವ್ಯಾಸೋಮ/ 

2012 ( ಭಾ ) ದಿನಾಂಕ:16.04.2015 
(4) ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪತ್ರ ಸಂಖ್ಯೆ : ಎಡಿಎಂ /07 /ಡಬ್ಲೂಪಿ/37 / 2001- 02 

ದಿನಾಂಕ: 07. 05 .2015 
ಪ್ರಸ್ತಾವನೆ: 

ಮೇಲೆ ಓದಲಾದ ( 1) ರ ಸರ್ಕಾರದ ಆದೇಶದಲ್ಲಿ ಶ್ರೀ ವ್ಯಾಸರಾಜ (ಸೋಸಲೆ) ಮಠದ ಸಮಸ್ತ ಆಸ್ತಿಗಳನ್ನು ಹಾಗೂ ದೇಶದ ವಿವಿಧ 
ಭಾಗಗಳಲ್ಲಿರುವ ಶ್ರೀ ಮಠದ ಶಾಖೆಗಳ ಆಡಳಿತವನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಂಡು ಆಡಳಿತ ನಿರ್ವಹಣೆ ನಡೆಸಲು, ಆಡಳಿತಾಧಿಕಾರಿ ನೇಮಿಸಲು 
ಸರ್ಕಾರವು ನಿರ್ಧರಿಸಿ ಶ್ರೀ ಕೆ. ಜೈರಾಜ್ ಭಾ . ಆ. ಸೇ ., (ನಿವೃತ್ತ) ಅಂದಿನ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಇವರನ್ನು ಆಡಳಿತಾಧಿಕಾರಿಯನ್ನಾಗಿ 
ದಿನಾಂಕ :26. 05 .2012ರಿಂದ ಎರಡು ವರ್ಷಗಳ ಅವಧಿಗೆ ನೇಮಕ ಮಾಡಿ ಆದೇಶಿಸಲಾಗಿತ್ತು. ಇದರ ಜೊತೆಗೆ ಸರ್ಕಾರವು ಆಡಳಿತಾಧಿಕಾರಿಗೆ ಸೂಕ್ತ 
ಮಾರ್ಗದರ್ಶನ ನೀಡಲು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ ಶ್ರೀ ಎಂ .ಎನ್ . ವೆಂಕಟಾಚಲಯ್ಯ , ಕರ್ನಾಟಕ ಉಚ್ಚ 
ನ್ಯಾಯಾಲಯದ ನಿವೃತ್ತ ನ್ಯಾಯ ಮೂರ್ತಿಗಳಾದ ಶ್ರೀ ಎಸ್.ಆರ್. ವೆಂಕಟೇಶಮೂರ್ತಿ ಹಾಗೂ ಇತರ ಗಣ್ಯರನ್ನೊಳಗೊಂಡಂತೆ ಒಂದು ಸಲಹಾ 
ಸಮಿತಿಯನ್ನು ರಚಿಸಲಾಗಿತ್ತು . ಅದರಂತೆ ಓದಲಾದ (1) ರ ಸರ್ಕಾರದ ಆದೇಶದನ್ವಯ ಸದರಿ ಆಡಳಿತಾಧಿಕಾರಿಯು ದಿನಾಂಕ:26.05.2012ರಂದು 
ಶ್ರೀಮಠದ ಅಧಿಕಾರವನ್ನು ವಹಿಸಿಕೊಂಡಿರುತ್ತಾರೆ. ತರುವಾಯ , ಸದರಿ ಆಡಳಿತಾಧಿಕಾರಿಯ ಅಧಿಕಾರ ಅವಧಿಯನ್ನು ಸರ್ಕಾರವು ಮೇಲೆ ಓದಲಾದ ( 2) ರ 
ಸರ್ಕಾರದ ಆದೇಶ ದಿನಾಂಕ:24 .05 .2014ರಲ್ಲಿ ಒಂದು ವರ್ಷದ ಅವಧಿಗೆ ಮುಂದುವರೆಸಿ , ಆದೇಶಿಸಲಾಗಿತ್ತು . 

ಮೇಲೆ ಓದಲಾದ (3) ರಲ್ಲಿ ಆಡಳಿತಾಧಿಕಾರಿ , ಶ್ರೀ ವ್ಯಾಸರಾಜ ಮಠ (ಸೋಸಲೆ) ಇವರ ಪತ್ರದಲ್ಲಿ ಆಡಳಿತಾಧಿಕಾರಿಯು ಮಠವನ್ನು ವಶಕ್ಕೆ 
ವಹಿಸಿಕೊಂಡ ನಂತರ ಶ್ರೀಮಠದ ಆಡಳಿತದಲ್ಲಿ ಪಾರದರ್ಶಕತೆ, ಉದ್ದೇಶಿತ ಗುರಿ ಹಾಗೂ ಅನ್ವಯತೆಯನ್ನಾಧರಿಸಿ ಅತ್ಯುನ್ನತ ಮಟ್ಟದ ಮಾದರಿಯಲ್ಲಿ 
ಸುಧಾರಣೆಗಳನ್ನು ತಂದಿದ್ದು , ಹಣಕಾಸು ನಿರ್ವಹಣೆಯಲ್ಲಿ ಆದಾಯ ಕ್ರೋಢೀಕರಣ ಹಾಗೂ ವೆಚ್ಚಗಳ ಕುರಿತು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗಿಯೆಂದು, 
ಪೀಠಾಧಿಪತಿಗಳು ಇತರರಿಗೆ ಅನಧಿಕೃತವಾಗಿ ಪರಭಾರೆ ಮಾಡಿರುವ ಎಲ್ಲಾ ಆಸ್ತಿಗಳನ್ನು ಹಿಂಪಡೆಯಲು ಕ್ರಮ ಹಾಗೂ ಮಠದ ಉಳಿದ ಕಾಮಗಾರಿಗಳ 
ತುರ್ತು ನಿರ್ವಹಣೆ, ಜೀರ್ಣೋದ್ದಾರ ಹಾಗೂ ನವೀಕರಣ ಕಾರ್ಯಗಳನ್ನು ಕೈಗೊಳ್ಳಬೇಕಾಗಿದೆ ಎಂದು ತಮ್ಮ ವರದಿಯಲ್ಲಿ ತಿಳಿಸಿರುತ್ತಾರೆ. ಮುಂದುವರೆದು 
ಆಡಳಿತಾಧಿಕಾರಿಯು ಅಧಿಕಾರ ವಹಿಸಿಕೊಂಡ ನಂತರ ದಿನಾಂಕ:31.03.2015ರವರೆಗೆ 7.1.95 ಕೋಟಿಗಳಷ್ಟು ಉಳಿತಾಯ ಮಾಡಲಾಗಿಯೆಂದು, ಇದು 
ಅವರ ನಿಯಂತ್ರಣಕ್ಕೆ ಒಳಪಟ್ಟಿರುವ ಶೇ .50ಕ್ಕಿಂತಲೂ ಕಡಿಮೆ ಶಾಖೆಗಳಿಂದ ಬಂದ ವರಮಾನವಾಗಿರುತ್ತದೆಂದು ಸಹ ವರದಿ ಮಾಡಿರುತ್ತಾರೆ. 
ಮುಂದುವರೆದು, ಶ್ರೀಮಠದಲ್ಲಿ ಮುಂದಿನ ದಿನಗಳಲ್ಲಿ ತುರ್ತಾಗಿ ನಿರ್ವಹಿಸಬೇಕಾಗಿರುವ ಕೆಲಸಗಳು ಸಾಕಷ್ಟು ಉಳಿದಿವೆ ಎಂದು, 53 ಶಾಖೆಗಳ ಪೈಕಿ 29 
ಶಾಖೆಗಳನ್ನು ತಮ್ಮ ಸ್ವಾಧೀನಕ್ಕೆ ಮರಳಿ ಪಡೆಯಬೇಕೆಂದು, ಪೀಠಾಧಿಪತಿಗಳು ಮತ್ತು ಅವರ ಸಹಚರರು ನ್ಯಾಯಾಲಯಗಳಲ್ಲಿ ಹೂಡಿರುವ ದಾವೆಗಳನ್ನು 
ಸಮರ್ಥವಾಗಿ ಎದುರಿಸಲು, ಮೂಲ ಸಂಸ್ಥಾನದಿಂದ ಕಾಣೆಯಾಗಿರುವ ಅತ್ಯಮೂಲ್ಯ ಆಭರಣಗಳ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲು ಹಾಗೂ 
ಶಿಥಿಲಾವಸ್ಥೆಯಲ್ಲಿರುವ ಶ್ರೀಮಠದ ಕಟ್ಟಡಗಳ ಜೀರ್ಣೋದ್ದಾರ ಮತ್ತು ನವೀಕರಣ ಕಾರ್ಯಗಳನ್ನು ಕೈಗೊಳ್ಳಬೇಕಾಗಿರುವುದರಿಂದ ಮತ್ತು ಆಡಳಿತಾಧಿಕಾರಿಯ 
ಅವಧಿಯು ದಿನಾಂಕ :25.05.2015ರಂದು ಮುಕ್ತಾಯಗೊಳ್ಳುವ ಹಿನ್ನೆಲೆಯಲ್ಲಿ ಶ್ರೀಮಠದ ಆಡಳಿತಾಧಿಕಾರಿಯ ಅವಧಿಯನ್ನು ಮುಂದಿನ ಎರಡು ವರ್ಷಗಳ 
ಅವಧಿಗೆ ವಿಸ್ತರಿಸಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 

ಮೇಲೆ ಓದಲಾದ (4)ರ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯಲ್ಲಿ ಶ್ರೀಮಠವನ್ನು ಪುನಃ ಸುಸ್ಥಿತಿಗೆ ತರಲು ಮತ್ತು ಸಮಗ್ರ 
ಆಡಳಿತ ನಿರ್ವಹಣೆ ಮಾಡಲು ಹಾಗೂ ಭಕ್ತಾದಿಗಳ ಹಿತಾಸಕ್ತಿ ಮತ್ತು ಶ್ರೀಮಠದ ಸ್ವತ್ತುಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ತುರ್ತು ಕ್ರಮಗಳನ್ನು 
ಕೈಗೊಳ್ಳಬೇಕಾಗಿರುವ ಕಾರಣ ಆಡಳಿತಾಧಿಕಾರಿ ಇವರ ಅಧಿಕಾರದ ಅವಧಿಯನ್ನು ಮುಂದಿನ ಎರಡು ವರ್ಷಗಳ ಅವಧಿಗೆ ಮುಂದುವರೆಸಲು 
ಅತ್ಯವಶ್ಯಕವಾಗಿದೆಂದು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಕಂಇ 34 ಮುಸೇವಿ 2014 , ಬೆಂಗಳೂರು, ದಿನಾಂಕ: 21ನೇ ಮೇ , 2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, 2012ರಲ್ಲಿ ಯಾವ ಉದ್ದೇಶಕ್ಕಾಗಿ ಶ್ರೀಮಠದ ಆಡಳಿತಾಧಿಕಾರವನ್ನು ಸರ್ಕಾರವು 
ವಹಿಸಿಕೊಂಡಿತ್ತೋ ಆ ಉದ್ದೇಶವನ್ನು ಇನ್ನೂ ಸಾಧಿಸಬೇಕಾಗಿರುವುದರಿಂದ ಆಡಳಿತಾಧಿಕಾರಿಗೆ ಹೆಚ್ಚಿನ ಕಾಲಾವಕಾಶ ನೀಡುವುದು ಅವಶ್ಯಕವಾಗಿರುವ 
ಹಿನ್ನೆಲೆಯಲ್ಲಿ ಶ್ರೀ ಕೆ. ಜೈರಾಜ್ , ಭಾ . ಆ. ಸೇ ., ( ನಿವೃತ್ತ) ಆಡಳಿತಾಧಿಕಾರಿ , ಶ್ರೀ ವ್ಯಾಸರಾಜ ಮಠ (ಸೋಸಲೆ) ಇವರ ಆಡಳಿತದ ಅವಧಿಯನ್ನು 
ದಿನಾಂಕ:26.05.2015ರಿಂದ ಒಂದು ವರ್ಷದ ಅವಧಿಗೆ ವಿಸ್ತಿರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಮುಜರಾಯಿ) 


ES 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


230 0 


REVENUE SECRETARIAT 
Subject: Continuation of the term of the Office of the Administrator, Sri Vyasaraja Mutt (Sosale ). 
Reference : (1 ) Government Order No. RD 67 MUDAPRA 2002 dated : 26 .05 .2012 

(2 ) Government Order No.RD 34 MUSEV 2014 dated :25.05 . 2014 
(3) Administrator, Sri Vyasaraja Mutt (Sosale ) letter No.ADM /22 /SVM /2012(P) 

dated : 16 .04 .2015 
(4) Commissioner, The Religious and Charitable Institution Department, Bengaluru letter 

No.ADM /07 /WP/37/2001- 02 dated :07.05.2015 
Preamble : 

Government of Karnataka in its Order at reference (1) had ordered to take overmanagement and properties with all assets, 
both moveable and immovable , records, accounts , funds of Sri Vyasaraja Mutt (Sosale) and all its attendant branches and properties 
located in various parts of the Country for an initial period of 2 years for the reasons outlined in the said Government Order. It had 
appointed Sri K . Jairaj, IAS., (now Retd .), the then Additional Chief Secretary to Government of Karnataka, as Administrator, to manage 
the affairs of the Mutt. The Government of Karnataka had also appointed an Advisory Committee consisting of eminent personalities 
namely, Justice M .N .Venkatachalaiah , former Chief Justice of India , Justice S . R .Venkatesha Murthy , former Judge , High Court of 
Karnataka and others . The Administrator accordingly took charge of the affairs of the Mutt on 26 .5 .2012 . Subsequently , the term of the 
Administrator was extended for a further period of 1 year vide Government Order at reference (2 ). 

The Administrator in his report vide reference (3) above has reported that, after takeover of the administration by him , he has 
initiated several steps for restoration of the confidence of the devotees by taking stringent measures and ensuring proper objective 
accounting of all revenues and strict control over expenditure ; steps to get back all properties which are alienated by the Peethadhipathi; 
taking up renovation and modernization works of several branch mutt s and bringing in a total transparency and objectivity in dealing 
with all the matters of the Mutt . The Administrator has reported a total surplus of 3.1. 95 Crores as on 31.3 .2015 . This is in respect of 
less than 50 % of the branches taken over by him . 

The Administrator has further reported that the term of the Administrator will conclude on 25 .5 .2015 and that there are several 
urgent works required to be taken up in comingmonths . These include taking back possession of the remaining 29 branches out of 53 
branches . Pursuing with the Court cases filed by the Peethadhipathi and Associates . Pursuing complaints on missing of precious 
jewelleries of the Moola samsthana Mutt, reclaiming properties illegally alienated and taking up renovation and modernization of Mutt 
branches which are in dilapidated condition . The Administrator has requested the Government to issue Government Order to extend 
the term of the office for a further period to 2 years. 

The Endowment Commissioner in their proposal vide reference (4 ) above has recommended the Government to extend the 
term of office of the Administrator for 2 more years as several steps have to be taken to improve comprehensive Administrative 
Management, to get back the properties of the Mutt and to restore the confidence of the devotees . 

In this back ground Government has examined the proposal of the Endowment Commissioner in detail and the following 
orders have been issued . 

Government Order No .RD 34 MUSEV 2014 ; Bengaluru , dated : 21th May, 2015 
In view of the circumstances outlined above and upon careful consideration of the matter to fulfil the objectives for which the 
administration was taken over in 2012 , additional time needs to be provided to the Administrator to complete pressing and ongoing 
tasks mentioned above . For these reasons , Government hereby extend the term of Office of the Administrator, Sri Vyasaraja Mutt 
( Sosale ), Sri K . Jairaj, IAS ., for a further period of one year from 26 .05 .2015 . 

By Order and in the name of the Governor ofKarnataka 

C . T. Jayaramegowda 
PR . 338 

Under Secretary to Government 
SC . 25 

Revenue Department (Muzrai) 


ವಿಷಯ : 


ಸಹಕಾರ ಸಚಿವಾಲಯ 
2015 - 16ನೇ ಸಾಲಿಗೆ ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ ಸದಸ್ಯರ 
ನೋಂದಾವಣಿ ಅವಧಿಯನ್ನು ವಿಸ್ತರಿಸುವ ಬಗ್ಗೆ 
JOFO odeJ 2003 : 32 /79 /2001 @ JH /2015 , 2307810 ODOT:19 –03 – 2015. 


Deonds : 


ಪ್ರಸ್ತಾವನೆ : 

- 2015 -16ನೇ ಸಾಲಿನ ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ ಸದಸ್ಯರ ನೋಂದಾವಣೆಗೆ ಮೇಲೆ ಓದಲಾದ ಸರ್ಕಾರಿ 
ededos MDOMOSmednd . OJD07:22 -05 - 2015020R os oisez jou gede 64,426 707,00 oude risconde dados . 
ಹೆಚ್ಚಿನ ಇಲಾಖಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪಂಚಾಯಿತಿ ಚುನಾವಣೆಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ಈ ಯೋಜನೆಯ ನೋಂದಣಿಯಲ್ಲಿ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ع 


ع 


ಆಶಾದಾಯಕ ಪ್ರಗತಿ ಆಗಿರುವುದಿಲ್ಲ. ಈ ಯೋಜನೆಯ ನೋಂದಣಿ ಅವಧಿ ದಿನಾಂಕ: 31 - 05 - 2015ಕ್ಕೆ ಕೊನೆಗೊಳ್ಳುವುದರಿಂದ ಗ್ರಾಮೀಣ ಯಶಸ್ವಿನಿ 
ಯೋಜನೆಯಡಿ ಹೆಚ್ಚಿನ ಸಂಖ್ಯೆಯ ಸದಸ್ಯರನ್ನು ನೋಂದಾವಣೆ ಮಾಡುವ ದೃಷ್ಟಿಯಿಂದ ನೋಂದಣಿ ದಿನಾಂಕವನ್ನು ವಿಸ್ತರಿಸುವುದು ಅವಶ್ಯಕವಾಗಿರುತ್ತದೆ. 
ಆದ್ದರಿಂದ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಒ / 79/ ಸಿಎಲ್ಎಸ್ /2015 , ಬೆಂಗಳೂರು, ದಿನಾಂಕ : 02 - 06 - 2015 . 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯಡಿಯಲ್ಲಿ ಸದಸ್ಯರ 
ನೋಂದಾವಣೆ ಅವಧಿಯಲ್ಲಿ ದಿನಾಂಕ:30 - 6 - 2015ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 311 

ಎಂ . ವೆಂಕಟಸ್ವಾಮಿ 
SC- 250 

ವಿಶೇಷ ಕರ್ತವ್ಯಾಧಿಕಾರಿ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ 


ವಿಷಯ : 


ಸಹಕಾರ ಸಚಿವಾಲಯ 
2015- 16ನೇ ಸಾಲಿಗೆ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ ಸದಸ್ಯರ 
ನೋಂದಾವಣಿ ಅವಧಿಯನ್ನು ವಿಸ್ತರಿಸುವ ಬಗ್ಗೆ. 
ಸರ್ಕಾರಿ ಆದೇಶ ಸಂಖ್ಯೆ : ಸಿಒ /80 / ಸಿಎಲ್‌ಎಸ್ / 2015 , ಬೆಂಗಳೂರು ದಿನಾಂಕ:19 - 03 - 2015 . 


ಓದಲಾಗಿದೆ : 


ಪ್ರಸ್ತಾವನೆ : 

2015 - 16ನೇ ಸಾಲಿನ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ ಸದಸ್ಯರ ನೋಂದಾವಣೆಗೆ ಮೇಲೆ ಓದಲಾದ ಸರ್ಕಾರಿ 
ಆದೇಶದಂತೆ ಜಾರಿಗೊಳಿಸಲಾಗಿದೆ. ದಿನಾಂಕ:22 - 05 -2015ರವರೆಗೆ ಈ ಯೋಜನೆಯಲ್ಲಿ ಕೇವಲ 2565 ಸದಸ್ಯರು ಮಾತ್ರ ನೋಂದಾವಣೆಯಾಗಿರುತ್ತಾರೆ. 
ಹೆಚ್ಚಿನ ಇಲಾಖಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಜನವರಿ 2015ರಿಂದ ಸಹಕಾರ ಸಂಘಗಳ ಚುನಾವಣೆಯಲ್ಲಿ ತೊಡಗಿದ್ದರಿಂದ ಈ ಯೋಜನೆಯ 
ನೋಂದಣಿಯಲ್ಲಿ ಆಶಾದಾಯಕ ಪ್ರಗತಿ ಆಗಿರುವುದಿಲ್ಲ. ಈ ಯೋಜನೆಯ ನೋಂದಣಿ ಅವಧಿ ದಿನಾಂಕ : 31 - 05 - 2015ಕ್ಕೆ ಕೊನೆಗೊಳ್ಳುವುದರಿಂದ ನಗರ 
ಯಶಸ್ವಿನಿ ಯೋಜನೆಯಡಿ ಹೆಚ್ಚಿನ ಸಂಖ್ಯೆಯ ಸದಸ್ಯರನ್ನು ನೋಂದಾವಣೆ ಮಾಡುವ ದೃಷ್ಟಿಯಿಂದ ನೋಂದಾವಣಿ ದಿನಾಂಕವನ್ನು ವಿಸ್ತರಿಸುವುದು 
ಅವಶ್ಯವಾಗಿರುತ್ತದೆ. ಆದ್ದರಿಂದ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಒ /80/ ಸಿಎಲ್‌ಎಸ್/2015, ಬೆಂಗಳೂರು, ದಿನಾಂಕ : 02 - 06 - 2015 . 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯಡಿಯಲ್ಲಿ ಸದಸ್ಯರ 
ನೋಂದಾವಣೆ ಅವಧಿಯಲ್ಲಿ ದಿನಾಂಕ :30 - 6 - 2015ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 312 

ಎಂ . ವೆಂಕಟಸ್ವಾಮಿ 
SC- 250 

ವಿಶೇಷ ಕರ್ತವ್ಯಾಧಿಕಾರಿ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ 

ಸಹಕಾರ ಸಚಿವಾಲಯ 
ವಿಷಯ : ಕೃಷ್ಣಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಚನ್ನಪಟ್ಟಣ ತಾಲ್ಲೂಕು, ರಾಮನಗರ ಜಿಲ್ಲೆ ಇದರ 

2013 -14ನೇ ಸಾಲಿನ ಲೆಕ್ಕಪರಿಶೋಧಿತ ವರದಿಗಳನ್ನು ಮರುಪರಿಶೀಲನೆಗೆ ಒಳಪಡಿಸುವ ಕುರಿತು. 
ಓದಲಾಗಿದೆ : ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೇಶಕರ ಪತ್ರ ಸಂಖ್ಯೆ : ತಪಘ / ಬೆಂವಿರಾ / 37 /2014 - 15 , 

ದಿನಾಂಕ: 02 - 03 - 2015 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರ ಪತ್ರದಲ್ಲಿ ಕೃಷ್ಣಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ ., 
ಚನ್ನಪಟ್ಟಣ ತಾಲ್ಲೂಕು, ರಾಮನಗರ ಜಿಲ್ಲೆ ಇದರ 2013 - 14ನೇ ಸಾಲಿನ ಹಾಗೂ ಹಿಂದಿನ 7 ವರ್ಷಗಳ ಅಡಿಟ್ ವರದಿಯನ್ನು ಮರುಲೆಕ್ಕಪರಿಶೋಧನೆಗೆ 
ಒಳಪಡಿಸುವಂತೆ ದೂರುಗಳು ಬಂದಿದ್ದು, ಈ ಬಗ್ಗೆ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪನಿರ್ದೇಶಕರು , ರಾಮನಗರ ಜಿಲ್ಲೆ, ರಾಮನಗರ ಇವರು 
ಪರಿಶೀಲಿಸಿ, ಈ ಕೆಳಕಂಡಂತೆ ಲೋಪದೋಷಗಳನ್ನು ಗುರುತಿಸಿ ಮರುಲೆಕ್ಕಪರಿಶೋಧನೆಗೆ ಒಳಪಡಿಸುವುದು ಸೂಕ್ತವೆಂದು ಅಭಿಪ್ರಾಯ ನೀಡಿರುವುದಾಗಿ 
ಲೆಕ್ಕಪರಿಶೋಧನಾ ನಿರ್ದೇಶಕರು ವರದಿ ಮಾಡಿರುತ್ತಾರೆ. 

1) ಸಂಘದ 2013 -14ನೇ ಸಾಲಿನ ಖರೀದಿ ಪುಸ್ತಕ ಹಾಗೂ ನಗದು ಪುಸ್ತಕದ ಪ್ರಕಾರ ಸಂಘವು ರೂ . 2,38,62,839.06ಗಳ ಹಾಲನ್ನು 

ಉತ್ಪಾದಕರಿಂದ ಖರೀದಿಸಲಾಗಿರುವುದಾಗಿ ಲೆಕ್ಕಪರಿಶೋಧಕರು ದೃಢೀಕರಿಸಿರುವ ಜಮಾ- ಖರ್ಚು ತಃಖ್ಯೆಯಲ್ಲಿ ರೂ . 2,41,62, 839.06 ಗಳ 
ಹಾಲು ಖರೀದಿಸಲಾಗಿದೆ ಎಂದು ದಾಖಲಿಸಿದ್ದು , ರೂ . 3 ,00,000 - 00ಗಳ ವ್ಯತ್ಯಾಸ ಕಂಡು ಬಂದಿರುತ್ತದೆ. 


R .N .I. No . KARBIL /2001/47147 POSTAL REGN. No . RNP /KA/BGS/2202/ 2014 - 16 
Licensed to post without prepayment WPP No. 297 


೬೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೧ 


2 ) ಸಂಘದ 2013 - 14ನೇ ಸಾಲಿನ ನಗದು ಪುಸ್ತಕದಂತೆ ರೂ . 17,31 ,080 - 00ಗಳ ಪಶು ಆಹಾರ ಮಾರಾಟದಿಂದ ಜಮಾ ಬಂದಿರುತ್ತದೆ. 

ಆದರೆ ಲೆಕ್ಕಪರಿಶೋಧಕರು ಸಲ್ಲಿಸಿರುವ ಜಮಾ ಖರ್ಚು ತಃಖ್ಯೆಯಲ್ಲಿ ರೂ . 23,79,591 - 00ಗಳ ಪಶು ಆಹಾರ ಮಾರಾಟ ಜಮಾ ಎಂದು 
ದಾಖಲಿಸಿರುತ್ತಾರೆ. ಪಶು ಆಹಾರ ಮಾರಾಟದಲ್ಲಿ ರೂ . 6,48 ,511 - 00ಗಳ ವ್ಯತ್ಯಾಸ ಕಂಡು ಬಂದಿರುತ್ತದೆ. 
ಸಂಘದ 2013 -14ನೇ ಸಾಲಿನ ನಗದು ಪುಸ್ತಕದಂತೆ ಮಿನಿರಲ್ ಮಿಕ್ಸರ್, ವೆಟ್‌ ಪೆನ್ ಮಾರಾಟ, ಗೋದಾರ ಶಕ್ತಿ ಮಾರಾಟ , ಜೋಳ 
ಮಾರಾಟ ಹಾಗೂ ಕೂಫನ್ ಮಾರಾಟವಾದ ಬಗ್ಗೆ ಯಾವುದೇ ಮೊಬಲಗು ಸಂಘಕ್ಕೆ ಜಮಾವಾಗಿರುವುದಿಲ್ಲ. ಆದರೆ ಲೆಕ್ಕಪರಿಶೋಧಕರು, 

ಸಲ್ಲಿಸಿರುವ ವರದಿಯ ಜಮಾ ಖರ್ಚು ತಃಖ್ಯೆಯಲ್ಲಿ ಸದರಿ ಬಾಬ್ಬುಗಳು ಮಾರಾಟದಿಂದ ಜಮಾ ಬಂದಿರುವುದಾಗಿ ದಾಖಲಿಸಿರುತ್ತಾರೆ . 
4) ಸಂಘದ 2013- 14ನೇ ಸಾಲಿನ ನಗದು ಪುಸ್ತಕದಂತೆ ವರದಿಯಲ್ಲಿ ಜನಶ್ರೀ ವಿಮೆ ಹಾಗೂ ಎಸ್.ಸಿ/ಎಸ್. ಟಿ ಹಸು ಸಾಲಿನ ಬಾಲ್ಕು 

ಯಾವುದೇ ಮೊಬಲಗು ಸಂಘಕ್ಕೆ ಜಮಾ ಆಗಿರುವುದಿಲ್ಲ. ಆದರೆ ಲೆಕ್ಕಪರಿಶೋಧಕರು ಸಲ್ಲಿಸಿರುವ ಜಮಾ - ಖರ್ಚು ತಃಖ್ಯೆಯಲ್ಲಿ ಜನಶ್ರೀ 
ವಿಮೆ ರೂ . 18,200 - 00 ಹಾಗೂ ಎಸ್.ಸಿ. / ಎಸ್. ಟಿ. ಸದಸ್ಯರ ಹಸು ಸಾಲ ರೂ . 14 ,222 - 00ಗಳು ಜಮಾ ಖರೀದಿಸಿರುವುದಾಗಿ 

ತಿಳಿಸಿರುತ್ತಾರೆ . 
5) ಕಾರ್ಯದರ್ಶಿ ಮುಂಗಡ - ನಗದು ಪುಸ್ತಕದ ಪ್ರಕಾರ ರೂ .12,30,850 - 00ಗಳು ಸಂಘಕ್ಕೆ ಜಮಾ ಬಂದಿರುತ್ತದೆ. ರೂ . 9,80,350 - 00 

ಗಳನ್ನು ಕಾರ್ಯದರ್ಶಿಯವರು ವಾಪಸ್ಸು ಪಡೆದಿರುತ್ತಾರೆ. ಆದರೆ ಲೆಕ್ಕಪರಿಶೋಧಕರ ಜಮಾ- ಖರ್ಚು ತಃಖ್ಯೆಯಲ್ಲಿ ಕಾರ್ಯದರ್ಶಿ ಮುಂಗಡ 
ರೂ . 12 ,94,440 - 00 ಗಳು ಜಮಾ ಆಗಿದೆ ಎಂದು ತಿಳಿಸಿರುತ್ತಾರೆ. ಕಾರ್ಯದರ್ಶಿ ಮುಂಗಡಕ್ಕೆ ರೂ . 63,59 
ತೋರಿಸಿರುತ್ತಾರೆ. 
ಸಂಘದ ಕಾರ್ಯದರ್ಶಿಯವರು ಪರಿಶೀಲನಾ ವೇಳೆ ದಿನಾಂಕ: 11 - 10 - 2013ರಂದು 2009 -10ನೇ ಸಾಲಿನ ( 01 - 04 - 2009 ರಿಂದ 
ದಿನಾಂಕ: 31 - 03 - 2010) ಸದಸ್ಯರ ಬೋನಸ್ ಷೇರು ಡಿವಿಡೆಂಡ್ ರೂ . 1, 29, 224 - 97 ಹಾಗೂ ಸಿಬ್ಬಂದಿ ಬೋನಸ್ 

ರೂ . 19 ,925 - 00ಗಳನ್ನು ವಿತರಿಸಿರುವ ಬಗ್ಗೆ ರಿಜಿಸ್ಟರ್‌ನ್ನು ಹಾಜರುಪಡಿಸಿರುತ್ತಾರೆ. ಆದರೆ ನಗದು ಪುಸ್ತಕದಲ್ಲಿ ಖಚು ಹಾಕಿರುವುದಿಲ್ಲ. 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಸಂಘದಲ್ಲಿ ಲೆಕ್ಕ ಪರಿಶೋಧನೆಯಲ್ಲಿ ಆಗಿರುವ ಲೋಪದೋಷಗಳನ್ನು ಸರಿಪಡಿಸಲು 2013 - 14 
ಸಾಲು ಸೇರಿದಂತೆ ಹಿಂದಿನ 7 ವರ್ಷಗಳ ಲೆಕ್ಕಪತ್ರಗಳನ್ನು ಪುನರ್ ಪರಿಶೋಧನೆ ನಡೆಸುವುದು ಸೂಕ್ತವೆಂದು ಭಾವಿಸಿ, ಸರ್ಕಾರವು ಈ ಕೆಳಗಿನಂತೆ ಆದೇಶ 
ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಒ 119 ಸಿಎಲ್ಎಂ 2015, ಬೆಂಗಳೂರು, ದಿನಾಂಕ: 28 - 05 - 2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕೃಷ್ಣಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಚನ್ನಪಟ್ಟಣ ತಾಲ್ಲೂಕು, ರಾಮನಗರ 
ಜಿಲ್ಲೆ ಇದರ 2007 - 2008 ರಿಂದ 2013 -14ರ ವರೆಗಿನ 7 ವರ್ಷಗಳ ಪರಿಶೋಧಿತ ಲೆಕ್ಕಪತ್ರಗಳನ್ನು ಹಿರಿಯ ಲೆಕ್ಕಪರಿಶೋಧಕರು, ರಾಮನಗರ ಜಿಲ್ಲೆ, 
ರಾಮನಗರ ಇವರನ್ನು ನಿಯೋಜಿಸಿ, ಪುನರ್‌ ಲೆಕ್ಕಪರಿಶೋಧನೆ ನಡೆಸಲು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959, ಕಲಂ 63 (13 ) ರೀತ್ಯ ಸಹಕಾರ 
ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಗೆ ಆದೇಶಿಸಿದೆ. 


6 ) 


P . R . 313 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , ಸಹಕಾರ ಇಲಾಖೆ 


SC- 50 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


